WPP-47 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಜೂನ್‌ ೨೧, ೨೦೧೨ (ಜ್ಯೇಷ್ಠ ೩೧, ಶಕ ವರ್ಷ ೧೯೩೪) ಸಂಚಿಕೆ ೨೫ 
ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರು, ನಂ. 1, ಆಲಿಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನಡವಳಿಗಳು 


ವಿಷಯ : ಕು। ಎಸ್‌. ಲಿಖಿತ ದ್ವಿತೀಯ ದರ್ಜೆ ಸಹಾಯಕರು, (ಪರೀಕ್ಷಾರ್ಥ) ಕೇಂದ್ರ ಕಛೇರಿ, ಬೆಂಗಳೂರು 
ಇವರ ಅನಧಿಕೃತ ಗೈರುಹಾಜರಾತಿ-ಕರ್ನಾಟಕ ನಾಗರೀಕ ಸೇವಾ (ಪರಿಕ್ಷಾರ್ಥ) ನಿಯಮಗಳು 1977 
ರನ್ವಯ ಸರ್ಕಾರಿ ಸೇವೆಯಿಂದ ವಿಮುಕ್ತಿಗೊಳಿಸುವ ಕುರಿತು. 


ಸಿಬ್ಬಂದಿ/16/ಎಸಿಸಿ/2011-12, ದಿನಾಂಕ : 17-11-2011. 

2. ೦. ಸಇ/401/ಎಸಸೇ/2011, ದಿನಾಂಕ : 12-12-2011 

3. ಈ ಕಛೇರಿ ಜ್ಞಾಪನಾ ಸಂ. ಸಿಬ್ಬಂದಿ/6/ಇಸಿಸಿ/2011-12, ದಿನಾಂಕ : 14-12-2011. 

4. ಈ ಕಛೇರಿ ಆದೇಶ ಸಂ. ಸಿಬ್ಬಂದಿ/220/ಇಎನ್‌ಪಿ/2011-12, ದಿನಾಂಕ : 20-01-2012. 

5. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಗಣಕ ಕೋಶ, ಕೇಂದ್ರ ಕಛೇರಿ ಇವರ ಆಂತಕ 
ಟಿಪ್ಪಣಿ ಸಂ. ಆರ್‌ಸಿಎಸ್‌/34/ಸಿಸಿ/2011-12, ದಿನಾಂಕ : 22-02-2011. 

6. ಇದೇ ಸಮಸಂಖ್ಯೆಯ ದಿನಾಂಕ : 19-03-2012ರಲ್ಲಿ ಸರ್ಕಾರಕ್ಕೆ ಬರೆದ ಪತ್ರ. 


ಉಲ್ಲೇಖ : 1. ಈ ಕಛೇರಿ ಪತ್ರ ಸಂ. 
ಸ 


ಸರ್ಕಾರದ ಪ 


7. ಸರ್ಕಾರದ ಪತ್ರ ಸಂ. ಸಇ/401/ಎಸಸೇ/2011, ದಿನಾಂಕ : 25-04-2012. 

ಪ್ರಸ್ತಾವನೆ : 

ಕು॥ ಎಸ್‌. ಲಿಖಿತ ಇವರು ಅನುಕಂಪದ ನೆಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಇಲಾಖೆಗೆ ನೇಮಕಗೊಂಡು ದಿನಾಂಕ 
04-01-2010 ರಂದು ಕೇಂದ್ರ ಕಛೇರಿಯ ಸಿಬ್ಬಂದಿ ವಿಭಾಗದಲ್ಲಿ ಕಾರ್ಯವರದಿ ಮಾಡಿಕೊಂಡಿರುತ್ತಾರೆ. ನೇಮಕಾತಿ ಷರತ್ತುನಿಬಂಧನೆಗಳಂತೆ ಕರ್ನಾಟಕ 
ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977ರಡಿ ಎರಡು (2) ವರ್ಷಗಳು ಅರ್ಹತಾ ಪರೀಕ್ಷಾರ್ಥ ಅವಧಿಯನ್ನು ಇವರು ತೃಪ್ತಿಕರವಾಗಿ 
ಪೂರೈಸಬೇಕಾಗಿರುತ್ತದೆ. 

ಆದರೆ, ಈ ರೀತಿ 2 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸುವ ಮೊದಲೇ ಇವರು ದಿನಾಂಕ : 01-07-2011 
ರಿಂದ 12-12-2011 ರವರೆಗಿನ ಅವಧಿಯಲ್ಲಿ ವಿವಿಧ ದಿನಾ೦ಕಗಳಮದು ಅನಧಿಕೃತ ಗೈರು ಹಾಜರಾಗಿ ಕಛೇರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದ 
ಹಿನ್ನೆಲೆಯಲ್ಲಿ ಇವರ ಹಾಜರಾತಿ, ಕರ್ತವ್ಯ ನಿರ್ವಹಣೆ, ಶಿಸ್ತು ತೃಪ್ತಿಕರವಾಗಿರದೆ ಇದ್ದುದರಿಂದ ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) 
ನಿಯಮಗಳು 1977ರಡಿ ಸರ್ಕಾರಿ ಸೇವೆಯಿಂದ ವಿಮುಕ್ತಿಗೊಳಿಸಲು ಈ ಹಿ೦ದೆ ಉಲ್ಲೇಖ (1ರ ದಿನಾಂಕ : 17-11-2011ರಲ್ಲಿ ಸರ್ಕಾರದೊಂದಿಗೆ 
ಪ್ರಸ್ತಾಪಿಸಲಾಗಿತ್ತು. ಆದರೂ, ಇವರಿಗೆ ಒಂದು ಅವಕಾಶವೆಂಬಂತೆ ಉಲ್ಲೇಖ (2)ರ ಸರ್ಕಾರದ ಸೂಚನೆ ಮೇರೆಗೆ ಮತ್ತು ಇವರ ಮನವಿಯ ಮೇರೆಗೆ 


(೩೬೮೧) 


೩೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸುವ ತನಕ ಪುನಃ ಇಂತಹ ಪ್ರಸ೦ಗಳು ಮರುಕಳಿಸಿದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದೆಂದು 
ಉಲ್ಲೇಖ (3)ರ ಜ್ಞಾಪನದ ಮೂಲಕ “ಎಚ್ಚರಿಕೆ” ನೀಡಲಾಗಿತ್ತು. ಈ ಮೇರೆಗೆ ಸದರಿ ನೌಕರರು ದಿನಾಂಕ : 13-12-2011ರ ಮನವಿಯ ಮೂಲಕ 
ಮತ್ತೊಮ್ಮೆ ಗೈರು ಹಾಜರಾಗದೆ. ಕರ್ತವ್ಯಕ್ಕೆ ಹಾಜರಾಗುತ್ತೇನೆಂದು ಮನವಿ ಮಾಡಿ, ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 


ಈ ನೌಕರರನ್ನು ಕೇಂದ್ರ ಕಛೇರಿಯ ಗಣಕ ಕೋಶದಲ್ಲಿ ಕಾರ್ಯ ನಿರ್ವಹಿಸುವಂತೆ ಉಲ್ಲೇಖ (4)ರಂತೆ ನಿಯೋಜಿಸಿದ ಮೇರೆಗೆ, ಇವರು 
ದಿನಾಂಕ : 25-01-2012 ರಂದು ಗಣಕ ಕೋಶದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ, ದಿನಾಂಕ : 06-02-2012 ರಂದು ದೂರವಾಣಿ ಮೂಲಕ ಅನಾರೋಗ್ಯದ 
ನಿಮಿತ್ತ ಒಂದು ದಿನದ ಸಾಂದರ್ಭಿಕ ರಜೆ ಮಂಜೂರಾತಿಗೆ ಕೋರಿ, ತದನಂತರ ದಿನಾಂಕ : 07-02-2012 ರಿಂದ ಸತತವಾಗಿ ಕೆಲಸಕ್ಕೆ ಗೈರು 
ಹಾಜರಾಗಿರುತ್ತಾರೆ ಎಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ಗಣಕ ಕೋಶ) ಕೇಂದ್ರ ಕಛೇರಿ ಇವರು ಉಲ್ಲೇಖ (5)ರ ಆಂತರಿಕ ಟಿಪ್ಪಣಿ 
ಮೂಲಕ ವರದಿ ಮಾಡಿ, ಇವರ ಸ್ಥಳಕ್ಕೆ ಬೇರೆ ನೌಕರರನ್ನು ನಿಯೋಜಿಸುವಂತೆ ಕೋರಿರುತ್ತಾರೆ. 


ಈ ನೌಕರರ ಅನಧಿಕೃತ ಗೈರು ಹಾಜರಾತಿಗೆ ಉಲ್ಲೇಖ (3) ರಂತೆ ಕಾರಣ ಕೇಳಿ ನೋಟೀಸನ್ನು ಹೊರಡಿಸಿ, ಈ ನೋಟೀಸು ತಲುಪಿದ 
ಕೂಡಲೇ ಇವರ ವಿವರಣೆಯೊಂದಿಗೆ ಕಛೇರಿ ಕೆಲಸಕ್ಕೆ ಹಾಜರಾಗುವಂತೆ, ತಪ್ಪಿದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ತಿಳುವಳಿಕೆ ನೀಡಲಾಗಿತ್ತು. 


ಅರ್ಹತಾ ಪರೀಕ್ಷಾರ್ಥ ಅವಧಿಯಲ್ಲಿರುವ ಈ ನೌಕರರು ತಮ್ಮ ಎರಡು ವರ್ಷಗಳ ಅರ್ಹತಾ ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ 
ಪೂರೈಸುವ ಮೊದಲೇ ಎರಡನೇ ಬಾರಿ ಸತತವಾಗಿ ಅನಧಿಕೃತ ಗೈರು ಹಾಜರಾಗಿ ಉಳಿದಿರುವುದರಿಂದ ಇವರು ತಮ್ಮ ಹುದ್ದೆಯಲ್ಲಿ ಮುಂದುವರೆಯಲು 
ಸೂಕ್ತರಲ್ಲ ವೆಂಬುದಾಗಿ ಮನವರಿಕೆಯಾಗಿ ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977 ರ ನಿಯಮ 6(1ರನ್ವಯ ಇವರನ್ನು 
ಸರ್ಕಾರಿ ಸೇವೆಯಿಂದ ವಿಮುಕ್ತಿಗೊಳಿಸಲು ಉದ್ದೇಶಿತ ಈ ಕಛೇರಿಯ ಕ್ರಮಕ್ಕೆ ಸ್ಥಿರೀಕರಿಸುವಂತೆ ಕೋರಿ ಉಲ್ಲೇಖ (6)ರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವೆ 
ಸಲ್ಲಿಸಲಾಗಿತ್ತು. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಉಲ್ಲೇಖ (7)ರಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977ರ 
ನಿಯಮ 6(0ರನ್ವಯ ಪರಿಶೀಲಿಸಲು ಗ್ರೂಪ್‌ "ಸಿ” ನೌಕರರ ನೇಮಕಾತಿ ಪ್ರಾಧಿಕಾರವೆಂದು ಇಲಾಖಾ ಮುಖ್ಯಸ್ಥರಿಗೆ ಅಧಿಕಾರ 
ಪ್ರತ್ಯಾಯೋಜಿಸಿರುವುದರಿಂದ, ಕು॥ ಎಸ್‌. ಲಿಖಿತ, ಇವರನ್ನು ಸರ್ಕಾರಿ ಸೇವೆಯಿಂದ ವಿಮುಕ್ತಿಗೊಳಿಸುವ ಕುರಿತು ನಿಯಮಾನುಸಾರ ಈ ಕಛೇರಿಯ 
ಹಂತದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುತ್ತದೆ. 

ಈ ಹಿನ್ನೆಲೆಯಲ್ಲಿ ಕು॥ ಎಸ್‌. ಲಿಖಿತ ದ್ವಿತೀಯ ದರ್ಜೆ ಸಹಾಯಕರು (ಪರೀಕ್ಷಾರ್ಥ) ಕೇಂದ್ರ ಕಛೇರಿ, ಇವರನ್ನು ಕೇಂದ್ರ ಕಛೇರಿಯ ಮತ್ತು 
ಸರ್ಕಾರಿ ಸೇವೆಯಿಂದ ವಿಮುಕ್ತಿಗೊಳಿಸಲು ಕೆಳಕಂಡ ಆದೇಶ ಹೊರಡಿಸಿದೆ. 

ಆದೇಶ, ಸಂಖ್ಯೆ : ಸಿಬ್ಬಂದಿ/80/ಇಸಿಸಿ/2011-12, ದಿನಾಂಕ : 15ನೇ ಮೇ, 2012. 
ಪ್ರಸ್ತಾವನೆಯಲ್ಲಿ ತಿಳಿಸಿದ ಕಾರಣಗಳಿಗಾಗಿ, ಕಛೇರಿ ಕೆಲಸಕ್ಕೆ ಆಗಿಂದಾಗ್ಗೆ / ಸತತವಾಗಿ ಅನಧಿಕೃತ ಗೈರು ಹಾಜರಾಗಿ ಉಳಿದಿರುವ 
ಕು। ಎಸ್‌. ಲಿಖಿತ, ದ್ವಿತೀಯ ದರ್ಜೆ ಸಹಾಯಕರು (ಪರೀಕ್ಷಾರ್ಥ), ಗಣಕ ಕೋಶ, ಕೇಂದ್ರ ಕಛೇರಿ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977ರ ನಿಯಮ 6(1)ರಡಿ ಕೇಂದ್ರ ಕಛೇರಿಯ ಮತ್ತು ಸರ್ಕಾರಿ ಸೇವೆಯಿಂದ 
ವಿಮುಕ್ತಿಗೊಳಿಸಲಾಗಿದೆ. 
ಎಸ್‌.ಜಿ. ಹೆಗಡೆ 


ಸಹಕಾರ ಸಂಘಗಳ ನಿಬಂಧಕರು, 
ಪಿ.ಆರ್‌. 690 ಕೇಂದ್ರ ಕಛೇರಿ, ಬೆ೦ಗಳೂರು. 


UNIVERSITY OF AGRICULTURAL SCIENCES, BANGALORE 
Administrative Office, GKVK, Bangalore-560 065 
NOTIFICATION 
No. AO/RT/Prom.Res.Asst./Extn.Guide/Instructors/2012-13, Dated 18-5-2012 


Sub : Promotion 10 Non Masters Degree Research Assistants/Extension Guides/Instructors of UAS, Bangalore. 


Ref.: 1. Minutes ofthe circulation Item (between 346" and 347") 
Meeting of the Board of Management vide Item No. 1. 
2. Concurrence of the Comptroller dated 16-5-2012. 
3. Approval of the Vice-Chancellor dated 18-5-2012. 


In exercise of the power conferred under Statute 30 of UAS, Bangalore and in pursuance of the decision of the Board of 
Management referred to above, the following provision is made to provide the promotional opportunity to the Non Masters Degree 


Research Assistants/Extension Guides/Instructors working in UAS, Bangalore; 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೮೩ 





This will come into force from the date of publication in the Karnataka Gazette. 


1. The Non Masters Degree Research Assistants/Extension Guides/Instructors working in UAS, Bangalore who do not 
have promotional Opportunity even once in their service period and even at the end of 22 year of Service except for 
special Scale/lIncrement extended by the Government at the end of 10, 15 and 20 years of Service are eligible for 
promotion in the next pay scale of Rs. 13000-23850 with the new designation which will be with a prefix "Senior" to 
the post held by them. 

2. This Non Masters Degree Research Assistants/Extension Guides/Instructors are eligible for promotion after 
completion of 22 years with satisfactory service. 

3. This promotion is purely personnel to the incumbent. As and when the incumbent retires, the post shall 
stand abolished. 


By Order 
P.D. 61 Administrative Officer 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರು, 
ದ.ಕ. ಉಪ ವಿಭಾಗ-1, ಬೆಂದೂರ್‌ ವೆಲ್‌, ಕಂಕನಾಡಿ, ಮಂಗಳೂರು ಇವರ ನ್ಯಾಯಾಲಯ 
ಅಧಿಸೂಚನೆ 
ಸಂಖ್ಯೆ ಕ ಡಬ್ಬ್ಯೂಸಿಎ/ಸಿಆರ್‌/13/2012 ಎಫ್‌, ದಿನಾಂಕ 23ನೇ ಮೇ 2012 

ಅರ್ಜಿದಾರರು : ಪ್ರತಿವಾದಿಗಳು : 
1. ಶ್ರೀಮತಿ ಸುನಿತ 1. ಶ್ರೀ ಎಂ. ಹರಿಶ್ಚಂದ್ರ ಗಟ್ಟಿ 

W/o ದಿ. ಅರುಣ್‌ ಕೊಟ್ಟಾರಿ 50 ದಿ. ಸುಬ್ಬಣ್ಣ ಗಟ್ಟ 
2. ಬೇಬಿ ಯಶ್ಶಿತ, ಎರುದ್ಧ ೦1೩5 | ಎಲೆಕ್ಟಿಕಲ್‌ ಕಂಟ್ರಾಕ್ಟರ್‌ ಪ್ರೊಪ್ರೈಟರ್‌, 

0/0 ಅರುಣ್‌ ಕೊಟ್ಟಾರಿ ಹರೀಶ್‌ ಎಲೆಕ್ಟ್ರಿಕಲ್‌ 

Batheri Garden R/at ಹರಿನಿವಾಸ 

ಬೋಳಾರ, ಜೋಯಿಲ್ಯಾಂಡ್‌, ಸ್ಕುಲ್‌ಬಳಿ, ಮಂಗಳೂರು Kanura Thota ಸೋಮೇಶ್ವರ, ಮಂಗಳೂರು 


ಅರ್ಜಿದಾರರಾದ ಶ್ರೀಮತಿ ಸುನಿತ ಇವರು ತಮ್ಮ ಗಂಡನಾದ ಶ್ರೀ ಅರುಣೆ ಕೊಟ್ಕಾರಿ ಇವರು 1ನೇ ಪ್ರತಿವಾದಿಗಳಾದ ಶ್ರೀ ಎಂ. ಹರೀಶ್‌ಚಂದ್ರ 
ಗಟ್ಟಿ ಬಿನ್‌ ದಿ. ಸುಬ್ಬಣ್ಣ ಗಟ್ಟಿ ಇವರಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ 24-09-2011 ರಂದು ಅಪಘಾತಕ್ಕೀಡಾಗಿ 
ಮೃತರಾದರೆಂದು ಹೇಳಿ, ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ 
ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಮ್‌ ಅರ್ಜಿ /ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು 
ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 


ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 732 ದ.ಕ. ಉಪ ವಿಭಾಗ, ಮ೦ಗಳೂರು 
ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು-1 


ಸಂಖ್ಯೆ ; ಸಿಬ್ಬಂದಿ-2/ಲಿಪಿಕ/ವಿವ/ 60/2011-12, ದಿನಾ೦ಕ 10-03-2012 


ವಿಷಯ: ಶ್ರೀ ಎಸ್‌. ಧನರಾಜ್‌, ದ್ವಿತೀಯ ದರ್ಜೆ ಸಹಾಯಕ, ಸಹಾಯಕ ಕೃಷಿ ನಿರ್ದೇಶಕರು, ಭಟ್ಕಳ ಇವರನ್ನು ಸರ್ಕಾರಿ ಸೇವೆಯಿಂದ 
ಬಿಡುಗಡೆ ಮಾಡುವ ಬಗ್ಗೆ. 


ಉಲ್ಲೇಖ: 1 ಸಕ್ಕನಿ, ಭಟ್ಕಳ ರವರ ಕಾರಣ ಕೇಳುವ ನೋಟೀಸ್‌. ಸಂ.ಸಕ್ಕನಿಭ/ಸಿ/28/ದ್ವಿದಸ/ಗೈಹಾ/2007-08, ದಿನಾಂಕ 02-06-2007. 


2. ಸಕ್ಕನಿಭ/ಸಿ/ದ್ವಿದಸ/ಗೈಹಾ/2006-07, ದಿನಾಂಕ 04-04-2007, 15-05-2007. 


೩೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





3. ಸಕ್ಕನಿಭ/ಸಿ/28/ದ್ವಿದಸ/ಗೈಹಾ/2007-08, ದಿನಾಂಕ 04-09-2007, 22-09-2007, 07-11-2007, 01-02-2008, 
ಉಲ್ಲೇಖ: 16-06-2008, 16-06-2008, 30-06-2008. 
4. ಜಂಟಿ ಕೃಷಿ ನಿರ್ದೇಶಕರು, ಕಾರವಾರ ಇವರ ಪತ್ರ ಸಂಖ್ಯೆ ; ಜಕ್ಕನಿಕಾ/ಸಿಬ್ಬಂದಿ-1/ಅಗೈ/ವಿವ/2009-10, 
ದಿನಾಂಕ 03-08-2009. 
5. ಈ ಕಛೇರಿ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ ಕ ಸಿಬ್ಬಂದಿ-2/ಲಿಪಿಕ/ವಿವ/92/2009-10, ದಿನಾಂಕ 28.10.2009 
ಮತ್ತು 03-02-2010. 


6. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಣೆ ದಿನಾಂಕ 12-10-2011. 


(ಡಿ 
i 
2೬ 


ಶ್ರೀ ಎಸ್‌. ಧನರಾಜ್‌, ದ್ವಿತೀಯ ದರ್ಜೆ ಸಹಾಯಕ ಇವರು ಅನುಕಂಪದ ಆಧಾರದ ಮೇರೆಗೆ ನೇಮಕಾತಿ ಹೊಂದಿ ದಿನಾಂಕ 22.06.2002 
ರಂದು ಸಹಾಯಕ ಕೃಷಿ ನಿರ್ದೇಶಕರು, ಭಟ್ಕಳ ಕಚೇರಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ನೇಮಕಾತಿ ನಿಯಮಗಳ ಪ್ರಕಾರ ಇವರು ಕರ್ತವ್ಯಕ್ಕೆ 
ಹಾಜರಾದ ದಿನಾಂಕದಿಂದ 2 ವರ್ಷಗಳ ಕಾಲ ಪರಿವೀಕ್ಷಣಾವಧಿಯಲ್ಲಿದ್ದು, ಈ ಅವಧಿಯಲ್ಲಿ ಇಲಾಖಾ ಪರೀಕ್ಷೆಗಳಾದ ಕನ್ನಡ ಭಾಷಾ ಪರೀಕ್ಷೆ ಮತ್ತು 
ಕಿರಿಯ ಲೆಕ್ಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗಿರುತ್ತದೆ. ಇವರು ಪರಿವೀಕ್ಷಣಾವಧಿಯಲ್ಲಿ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಬಗ್ಗೆ 
ದಾಖಲಾತಿಗಳನ್ನು ಸಹಾಯಕ ಕೃಷಿ ನಿರ್ದೇಶಕರು, ಭಟ್ಕಳ ಇವರಿಗೆ ಮೂಲ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಇವರು 
ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆಯದೇ ದಿನಾಂಕ 17-03-2007 ರಿಂದ 27-03-2007 ರವರೆಗೆ, 08-05-2007 ರಿಂದ 31-05-2007ರ 
ವರೆಗೆ 03-09-2007, 17-09-2007 ರಿಂದ 18-09-2007 ರವರೆಗೆ, 21-09-2007 ರಿಂದ 12-12-2007ರ ವರೆಗೆ 09-06-2008 ರಿಂದ 
16.06.2008 ರವರೆಗೆ 21-06-2008 ರಿಂದ 31-12-2008 ರವರೆಗೆ 09-03-2009 ರಿಂದ 18-03-2009 ರವರೆಗೆ, ಕಛೇರಿ ಮುಖ್ಯಸ್ಥರಿಗೆ ರಜೆ 
ಅರ್ಜಿಯನ್ನು ಸಲ್ಲಿಸದೇ ಪದೇ ಪದೇ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿರುತ್ತಾರೆ. ಇವರ ವರ್ತನೆ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರು, 
ಭಟ್ಕಳ ಇವರು ದಿನಾಂಕ 04-04-2007, 15-05-2007, 02-06-2007, 02-06-2007, 04-09-2007, 22-09-2007, 07-11-2007, 
01.02.2008, 16-06-2008 ಮತ್ತು 30-06-2008 ರಲ್ಲಿ ಹಲವಾರು ಬಾರಿ ಕಾರಣ ಕೇಳುವ ನೋಟೀಸುಗಳನ್ನು ಜಾರಿ ಮಾಡಲಾಗಿದ್ದರೂ ಸಹ 
ಇವರ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿರುದಿಲ್ಲ ಹಾಗೂ ಇವರು ಯಾವುದೇ ಸಮಜಾಯಿಷಿ ನೀಡಿರುವುದಿಲ್ಲ. ನಂತರ ದಿನಾಂಕ 
23.03.2009 ರಿಂದ ಇದುವರೆಗೂ ಕಛೇರಿಗೆ ಹಾಜರಾಗದೇ ಅಥವಾ ರಜಾ ಅರ್ಜಿಯನ್ನು ನೀಡದೇ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು 
ಹಾಜರಾಗಿರುತ್ತಾರೆಂದು, ಜಂಟಿ ಕೃಷಿ ನಿರ್ದೇಶಕರು, ಕಾರವಾರ ಇವರು ಪತ್ರ ಸಂಖ್ಯೆ ಜಕ್ಕನಿಕ/ಸಿ-1/ಆಗೈ/ಎವ/09-10 ರ ದಿನಾಂಕ 03-08-2009 
ರಲ್ಲಿ ವರದಿ ಸಲ್ಲಿಸಿ ಸದರಿ ನೌಕರರು ಪರಿವೀಕ್ಷಣಾ ಅವಧಿಯಲ್ಲಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಅದರಂತೆ ಇಲಾಖೆಯಿಂದ ದಿನಾಂಕ 28-10-2009 ಮತ್ತು ದಿನಾಂಕ 03-02-2010 ರಂದು ನೋಂದಣಿ ಅಂಚೆ ಮೂಲಕ ಅವರ ಸ್ವಂತ 
ವಿಳಾಸಕ್ಕೆ ಕಾರಣ ಕೇಳುವ ನೋಟೀಸ್‌ನ್ನು ಕಳುಹಿಸಿದ್ದು, ಲಕೋಟೆ ಸ್ವೀಕೃತವಾಗದೆ ಕಚೇರಿಗೆ ವಾಪಸ್ಸಾಗಿರುತ್ತವೆ. ಆದುದರಿ೦ದ ಇವರ ಅನಧಿಕೃತ ಗೈರು 
ಹಾಜರಿ ಬಗ್ಗೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ದಿನಾಂಕ 12-10-2011 ರಂದು ಪ್ರಕಟಣೆಯನ್ನು ನೀಡಿ ಈ ದಿನಾಂಕದಿಂದ 15 ದಿನಗಳ ಒಳಗಾಗಿ ಕರ್ತವ್ಯಕ್ಕೆ 
ಹಾಜರಾಗುವಂತೆ ಸೂಚಿಸಲಾಗಿತ್ತು ಆದರೂ ಇವರು ಇದುವರೆವಿಗೂ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲವೆಂದು ಸಹಾಯಕ ಕೃಷಿ ನಿರ್ದೇಶಕರು, ಭಟ್ಕಳ 
ಇವರ ಪತ್ರ ಸಂಖ್ಯೆ ಸಕೃನಿಭ/ಸಿ-28/09-10, ದಿನಾಂಕ 17-12-2011 ರಲ್ಲಿ ತಿಳಿಸಿರುತ್ತಾರೆ. 


ಶ್ರೀ ಎಸ್‌. ಧನರಾಜ್‌, ದ್ವಿತೀಯ ದರ್ಜೆ ಸಹಾಯಕ ಇವರು ಸರ್ಕಾರಿ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿ ಸರ್ಕಾರದ ದೈನಂದಿನ 
ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನುಂಟು ಮಾಡಿದ್ದು, ಸರ್ಕಾರಿ ನೌಕರರ ನಡತೆ ನಿಯಮಗಳನ್ನು ಉಲ್ಲಂಘಿಸಿರುತ್ತಾರೆ. ಹಾಗೂ ಇವರು ಇಲಾಖಾ 
ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಬಗ್ಗೆ ದಾಖಲಾತಿಗಳನ್ನು ಸಲ್ಲಿಸದೇ ಇರುವುದರಿಂದ ಇವರ ಪರಿವೀಕ್ಷಣಾ ಅವಧಿಯನ್ನು ಘೋಷಿಸಿರುವುದಿಲ್ಲ. ಇವರು 
ಅನಧಿಕೃತ ಗೈರು ಹಾಜರಿಯನ್ನು ಗಂಭೀರವಾಗಿ ಪರಿಗಣಿಸಿ ಇವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ಅನರ್ಹರಾಗಿರುತ್ತಾರೆ. ಈ 
ಕಾರಣಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣೆ) ನಿಯಮಾವಳಿ 1977ರ ನಿಯಮ 5(ಬಿ)ರ ಪ್ರಕಾರ ನೇಮಕಾತಿ ಪ್ರಾಧಿಕಾರಕ್ಕೆ ನೀಡಿರುವ 


ಅಧಿಕಾರವನ್ನು ಚಲಾಯಿಸಿ ಇವರನ್ನು ಸರ್ಕಾರಿ ಸೇವೆಯಿಂದ ಬಿಡುಗಡೆ ಮಾಡಬಹುದಾಗಿದೆ. ಅದರಂತೆ ಈ ಆದೇಶ. 
ಕಛೇರಿಯ ಆದೇಶ 


ಮೇಲೆ ವಿವರಿಸಿರುವ ಕಾರಣಗಳಿಂದಾಗಿ ಶ್ರೀ ಎಸ್‌. ಧನರಾಜ್‌, ದ್ವಿತೀಯ ದರ್ಜೆ ಸಹಾಯಕ, ಸಹಾಯಕ ಕೃಷಿ ನಿರ್ದೇಶಕರು, ಭಟ್ಕಳ 
ಇವರನ್ನು ಸರ್ಕಾರಿ ಸೇವೆಗೆ ಅನರ್ಹರೆಂದು ತೀರ್ಮಾನಿಸಿ, ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣೆ) ನಿಯಮಾವಳಿಗಳು 1977ರ ನಿಯಮ 5(ಬಿ)ರಲ್ಲಿ 
ನೇಮಕಾತಿ ಪ್ರಾಧಿಕಾರಕ್ಕೆ ನೀಡಿರುವ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 20-03-2009 ರಿಂದಲೇ ಸರ್ಕಾರಿ ಸೇವೆಯಿಂದ ಬಿಡುಗಡೆ (Discharge) 
ಮಾಡಲಾಗಿದೆ. 


ಪಿ.ಆರ್‌. 712 ಕೃಷಿ ಆಯುಕ್ತರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೮೫ 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಾರ್ಯಾಲಯ, ಕೋಲಾರ ಉಪ ವಿಭಾಗ, ಕೋಲಾರ 


ಕ್ರಸಂ. ಎಆರ್‌ಕೆ/ಎಬಿಎನ್‌/ಸರ್‌ಚಾರ್ಜು/20/2005-06 


ಜಸಿ 


ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಹಕಾರ ಸಂಘ ನಿ, ಇವರು ಈ ಪ್ರಕರಣದಲ್ಲಿನ ಅವ್ಯವಹಾರ ಮೊತ್ತಕ್ಕೆ ಜಂಟಿ 
ಜವಾಬ್ದಾರರಲ್ಲವೆಂದು ಲೆಕ್ಕ ಮರು ಪರಿಶೋಧನಾ ವರದಿಯಿಂದ ಸಾಬೀತಾಗಿದ್ದು ಇದರಿಂದ ಈ ಪ್ರಕರಣ ಆದೇಶದಲ್ಲಿ ಇವರನ್ನು 
ಕೈಬಿಡಲಾಗಿದೆ ಎಂದು ದಿನಾಂಕ 23-07-2011 ರಂದು ಆದೇಶಿಸಿದ್ದು ವಾದಿ ಸಂಘವೂ ಸಹಾ ಇವರ ಜವಾಬ್ದಾರಿ ಏನೂ 
ಇಲ್ಲವೆಂದು ಇವರ ಆದೇಶಪೂರ್ವ ಜಪ್ತಿಗೆ ಈಡು ಮಾಡಿದ್ದ ಸ್ಥಿರಾಸ್ತಿಗಳನ್ನು ಬಿಡುಗಡೆ ಮಾಡಿಕೊಡಲು ಅಭಿಪ್ರಾಯಪಟ್ಟಿದ್ದು, 
ಇವರ ಸ್ಥಿರಾಸ್ತಿಗಳನ್ನು ಆದೇಶಪೂರ್ವ ಜಫ್ಲಿಗೆ ಈಡು ಮಾಡಿರುವುದನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ 
ನಿಯಮ 47(3)(ಸಿ) ರೀತ್ಯಾ ಬಿಡುಗಡೆ ಮಾಡುವ ಕುರಿತು. 


ವಿಷಯ: ಸರ್‌ಚಾರ್ಜು ದಾ.ಸಂ. 20/2005-06 ಇದರಲ್ಲಿ ಜಂಟಿ ಜವಾಬ್ದಾರಿಯಲ್ಲಿದ್ದ ಶ್ರೀ ಕೆ. ಶೇಷಪ್ಪ, ಮಾಜಿ ಅಧ್ಯಕ್ಷರು, ದ್ಯಾಪಸಂದ 


ಉಲ್ಲೇಖ: 1 ಶ್ರೀ ಕೆ. ಶೇಷಪ್ಪ, ಇವರ ಅರ್ಜಿ ದಿನಾಂಕ 05-11-2011 
2) ಕಾರ್ಯದರ್ಶಿ, ದ್ಯಾಪಸಂದ್ರ ರೇ.ಬೆ. ಹಾಗೂ ರೈ.ಸೇ.ಸ.ಸಂಘ ನಿ, ಮಾಲೂರು ಇವರಿಗೆ ಬರೆದ ಈ ಕಛೇರಿಯ ಪತ್ರ ಸಂ. 
ಎಆರ್‌ಕೆ/ಸರ್‌ಚಾರ್ಜು ದಾ.ನಂ. 20/2005-06, ದಿನಾಂಕ 29-12-2011. 
3) ಕಾರ್ಯದರ್ಶಿ, ದ್ಯಾರೇ.ಬೆ. ಹಾಗೂ ರೈ.ಸೇ.ಸ.ಸಂಘ ನಿ, ಮಾಲೂರು ಇವರ ಪತ್ರ ಸಂ. ಡಿಎಸ್‌ಎಫ್‌. ಎಸ್‌ಸಿಎಸ್‌ 


163/2012, ದಿನಾಂಕ 21-02-2012. 


ತಿ 


ಸ್ತಾವನೆ : 

ಕೆ. ಶೇಷಪ್ಪ, ಮಾಜಿ ಅಧ್ಯಕ್ಷರು, ಮತ್ತು ಶ್ರೀ ಎನ್‌. ನಾರಾಯಣಸ್ವಾಮಿ, ಮಾಜಿ ಕಾರ್ಯದರ್ಶಿ, ದ್ಯಾಪಸಂದ್ರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ 
ಸೇವಾ ಸಹಕಾರ ಸಂಘ ನಿ. ಮಾಲೂರು ಇವರ ಜಂಟಿ ಜವಾಬ್ದಾರಿಯಲ್ಲಿ ರೂ.502000-00 ಗಳ ವಸೂಲಿ ಕುರಿತು ಈ ಕಛೇರಿಯ ನ್ಯಾಯಾಲಯದಲ್ಲಿ 
ಎಆರ್‌ಕೆ/ಎಬಿಎನ್‌/ಸರ್‌ಚಾರ್ಜು 20/2005-06 ರಲ್ಲಿ ಸರ್‌ಚಾರ್ಜು ಪ್ರಕರಣ ದಾಖಲೆಯಾಗಿದ್ದು, ದಿನಾಂಕ 01-09-2008 ರಂದು ಜಂಟಿ ನಿರ್ದೇಶಕರು 
(ತನಿಖೆ ಮತ್ತು ಪರಿಶೀಲನಾ ಘಟಕ) ಲೆಕ್ಕ ಪರಿಶೋಧನಾ ನಿರ್ದೇಶಕರ ಕಛೇರಿ, ಬೆಂಗಳೂರು ಇವರು ಸಂಘದ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು 
ಸಂಘದ 2000-01 ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ದೋಷಪೂರಿತವೆಂದು ದುರುಪಯೋಗದ ಪೂರ್ಣ ಜವಾಬ್ದಾರಿಯನ್ನು ಸಂಘದ ಮಾಜಿ 
ಕಾರ್ಯದರ್ಶಿಯಾದ ಶ್ರೀ ಎನ್‌. ನಾರಾಯಣಸ್ವಾಮಿ ಇವರಿಂದ ವಸೂಲಿಗೆ ಸೂಚಿಸಿದ್ದು, ಹಾಗೂ ಮೇಲ್ಕಂಡ ದಾವಾ ಪ್ರಕರಣದ ಅರ್ಜಿದಾರರು ತಮ್ಮ 
ಲಿಖಿತ ವಾದದಲ್ಲಿ ಇದೇ ವಿಷಯ ಮಂಡಿಸಿದ್ದು, ಇದರಿಂದಾಗಿ ದಿನಾ೦ಕ 23-07-2011 ರ ಈ ನ್ಯಾಯಾಲಯದ ಆದೇಶದಲ್ಲಿ ಪ್ರಕರಣದ ಎರಡನೇ 
ಪ್ರತಿವಾದಿಯಾದ ಶ್ರೀ ಕೆ. ಶೇಷಪ್ಪ, ಮಾಜಿ ಅಧ್ಯಕ್ಷರು ಇವರ ಮೇಲಿನ ಆರೋಪವನ್ನು ಕೈ ಬಿಡಲಾಗಿದೆ. 


ಉಲ್ಲೇಖ-1 ರ ರೀತ್ಯಾ ಶ್ರೀ ಕೆ. ಶೇಷಪ್ಪ, ಮಾಜಿ ಅಧ್ಯಕ್ಷರು, ದಿನಾಂಕ 05-11-2011 ರಂದು ಈ ಕಛೇರಿಗೆ ಪತ್ರ ಬರೆದು ಸರ್‌ಚಾರ್ಜು 
20/2005-06 ರ ಪ್ರಕರಣದಲ್ಲಿ ತಾವು ಆರೋಪ ಮುಕ್ತರಾಗಿರುವುದಾಗಿಯೂ ಈ ಹಿಂದೆ ಇದೇ ಪ್ರಕರಣದ ಸಲುವಾಗಿ ಕಲ೦ 103ರ ರೀತ್ಯಾ ತಮ್ಮ 
ಸ್ಥಿರಾಸ್ತಿಗಳನ್ನು ಆದೇಶ ಪೂರ್ವ ಜಪ್ಲಿಗೆ ಈಡು ಮಾಡಿರುವುದನ್ನು ಬಿಡುಗಡೆ ಮಾಡಿ ಕೊಡಲು ಕೋರಿದ್ದು, ಉಲ್ಲೇಖ-2 ರಂತೆ ಈ ಬಗ್ಗೆ ವಾದಿ 
ಸಂಘದವರ ಅಭಿಪ್ರಾಯ ಕೋರಿ ವಾದಿ ಸಂಘದ ಕಾರ್ಯದರ್ಶಿಯವರಿಗೆ ಪತ್ರವನ್ನು ದಿನಾ೦ಕ 29-12-2011 ರಂದು ಬರೆಯಲಾಗಿತ್ತು. ಉಲ್ಲೇಖ-3 
ರಂತೆ ಸಂಘದ ಕಾರ್ಯದರ್ಶಿ ದಿನಾಂಕ 21-02-2012 ರಂದು ಈ ಕಛೇರಿಗೆ ಪತ್ರ ಬರೆದು ಈ ನ್ಯಾಯಾಲಯದ ಆದೇಶದಂತೆ ಶ್ರೀ ಕೆ. ಶೇಷಪ್ಪ, ಮಾಜಿ 


ಅಧ್ಯಕ್ಷರು ಇವರ ಸ್ಥಿರಾಸ್ತಿಗಳನ್ನು ಬಿಡುಗಡೆ ಮಾಡಲು ಸಂಘದ ಆಡಳಿತ ಮಂಡಳಿ ಅಭಿಪ್ರಾಯ ಪಟ್ಟಿರುವುದಾಗಿ ನಿರಾಕ್ಷೇಪಣೆ ವ್ಯಕ್ತಪಡಿಸಿರುತ್ತದೆ. 
ಶ್ರೀ ಕೆ. ಶೇಷಪ್ಪ ಬಿನ್‌ ಮುನಿಶ್ಯಾಮಪ್ಪ, ಮಾಜಿ ಅಧ್ಯಕ್ಷರು, ದ್ಯಾಪಸಂದ್ರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿ. 
ಮಾಲೂರು ಇವರ ಸ್ಥಿರಾಸ್ತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ರೀತ್ಯಾ ಆದೇಶ ಸಂಖ್ಯೆ : ಎಆರ್‌ಕೆ/ಎಂಕೆಟಿ/ಎಬಿಜೆ/6/ 
2006-07, ದಿನಾಂಕ 29-08-2006 ರಂತೆ ಆದೇಶ ಪೂರ್ವ ಒಪ್ಪಿಗೆ ಆದೇಶಿಸಿದ್ದು ಇವುಗಳನ್ನು ಆದೇಶಪೂರ್ವ ಜಫ್ಲಿಯಿಂದ ಬಿಡುಗಡೆ ಮಾಡಲು ಈ 
ಕೆಳಕಂಡ ಆದೇಶ ನೀಡಲಾಗಿದೆ. 
ಆದೇಶ 


ಪ್ರಸ್ತಾವನೆಯಲ್ಲಿ ವಿವರವಾಗಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಹಾಗೂ ಕ್ರ.ಸಂ. ಎಆರ್‌ 49/ಸರ್‌ಚಾರ್ಜು ದಾವೆ ಸಂಖ್ಯೆ 20/2005-06, 
ದಿನಾಂಕ 23-07-2001 ರ ಆದೇಶದಲ್ಲಿ ಎರಡನೇ ಪ್ರತಿವಾದಿಯಾದ ಶ್ರೀ ಕೆ. ಶೇಷಪ್ಪ, ಮಾಜಿ ಅಧ್ಯಕ್ಷರು, ದ್ಯಾಪಸಂದ್ರ ರೇಷ್ಮೆ ಬೆಳೆಗಾರರು ಹಾಗೂ 
ರೈತರ ಸೇವಾ ಸಹಕಾರ ಸಂಘ ನಿ, ಮಾಲೂರು ಇವರ ಮೇಲಿನ ಜಂಟಿ ಆರೋಪಗಳನ್ನು ಕೈಬಿಟ್ಟಿರುವುದರಿಂದ ಹಾಗೂ ವಾದಿ ಸಂಘದ 
ಕಾರ್ಯದರ್ಶಿಯವರು ಶ್ರೀ ಕೆ. ಶೇಷಪ್ಪ, ಸಂಘದ ಮಾಜಿ ಅಧ್ಯಕ್ಷರು ಇವರ ಸ್ಥಿರಾಸ್ತಿಗಳನ್ನು ಬಿಡುಗಡೆ ಮಾಡಲು ಸಂಘದ ಆಡಳಿತ ಮಂಡಳಿ ಅಭಿಪ್ರಾಯ 
ಪಟ್ಟಿದೆ ಎಂದು ತಿಳಿಸಿರುವ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ ನಿಯಮ 47(3)(ಸಿ) ರೀತ್ಯಾ ಶ್ರೀ ಕೆ. ಶೇಷಪ್ಪ ಬಿನ್‌ 
ಮುನಿಶ್ಯಾಮಪ್ಪ, ಮಾಜಿ ಅಧ್ಯಕ್ಷರು, ದ್ಯಾಪಸಂದ್ರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿ. ಮಾಲೂರು ಇವರ ಮೇಲೆ 
ಆರೋಪಗಳು ಇಲ್ಲದ ಕಾರಣ ಇವರ ಸ್ಥಿರಾಸ್ತಿಗಳನ್ನು ಈ ಹಿಂದೆ ಆದೇಶಪೂರ್ವ ಜಫ್ತಿ ಆದೇಶದ ಕ್ರ.ಸಂ. ಎಆರ್‌ 49/ಎಂಕೆಟಿ/ಎಬಿಜೆ/6/2006-07, 
ದಿನಾಂಕ 27-06-2006 ರಲ್ಲಿ ಮಾಡಿದ್ದ ಈ ಕೆಳಕಂಡ ಸ್ಥಿರಾಸ್ತಿಗಳನ್ನು ಆದೇಶಪೂರ್ವ ಜಫ್ತಿ ಆದೇಶದಿಂದ ಬಿಡುಗಡೆಗೊಳಿಸಲಾಗಿದೆ. ವಿವರಗಳು ಈ 


ಕೆಳಕಂಡಂತಿವೆ. 


೩೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 






































ಷೆಡ್ಯೂಲ್‌ 
ಕ್ರಮ 
ಫೆ ಕಬ್ಬೆದಾರರ ಹೆಸರು ಮತ್ತು ವಿಳಾಸ ಖಾತೆ ನಂ./ಹಿಸ್ಸೆ ಸರ್ವೆ ನಂ. ವಿಸ್ತೀರ್ಣ ತರಹೆ 
ಸಂ. 
1 ಶ್ರೀ ಕೆ. ಶೇಷಪ್ಪ ಬಿನ್‌ ಮುನಿಶ್ಯಾಮಪ್ಪ 275/8212 197 2.30 ಖುಷ್ಕಿ 
ಕುಡಿಯನೂರು ಗ್ರಾಮ, ಮಾಲೂರು ತಾಲ್ಲೂಕು 
2 ಶ್ರೀ ಕೆ. ಶೇಷಪ್ಪ ಬಿನ್‌ ಮುನಿಶ್ಯಾಮಪ್ಪ 164 167 1.08.08 — 
ಕುಡಿಯನೂರು ಗ್ರಾಮ, ಮಾಲೂರು ತಾಲ್ಲೂಕು 
ಈ ಆದೇಶವನ್ನು ಈ ದಿನ ದಿನಾಂಕ 09-03-2012 ರಂದು ನನ್ನ ಸಹಿ ಮತ್ತು ಈ ಕಾರ್ಯಾಲಯದ ಮುದೆಯೊಂದಿಗೆ ನೀಡಲಾಗಿದೆ. 
ಸಿ. ಪ್ರಸಾದ ರೆಡ್ಡಿ, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌. 567 ಕೋಲಾರ ಉಪ ವಿಭಾಗ, ಕೋಲಾರ. 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು-1 
ಸಂಖ್ಯೆ : ಆಸಾನಿ/47/ಆಡಳಿತ-4/1995/148-98, ದಿನಾಂಕ 19-05-2012 


ವಿಷಯ: ಶ್ರೀ ಬಿ. ಬಾಬುಪ್ರಸಾದ್‌, ಬೆರಳಚ್ಚುಗಾರರು, ಇವರನ್ನು ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು 1957ರ ನಿಯಮ 14 (i) ರನ್ವಯ ಸೇವೆಯಿಂದ ವಜಾ ಮಾಡುವ ಬಗ್ಗೆ. 

ಉಲ್ಲೇಖ: 1. ಜಂಟಿ ನಿರ್ದೇಶಕರು ಎ.ಜಿ.ಎಸ್‌. ವಿಭಾಗ ಇವರ ಟಿಪ್ಪಣಿ, ದಿನಾಂಕ 07-01-2009. 

ಈ ಕಚೇರಿಯ ಜ್ಞಾಪನ ದಿನಾಂಕ 21-01-2010. 

ಶ್ರೀ ಬಿ. ಬಾಬುಪ್ರಸಾದ್‌, ಅವರ ಮನವಿ ದಿನಾಂಕ : 22-03-2010. 

ಈ ಕಚೇರಿಯ ಜ್ಞಾಪನ ದಿನಾಂಕ 07-05-2010. 

ಶ್ರೀ ಬಿ. ಬಾಬುಪ್ರಸಾದ್‌, ಅವರ ಮನವಿ ದಿನಾಂಕ : 14-06-2010. 

ಈ ಕಚೇರಿಯ ಆದೇಶ ಸಂಖ್ಯೆ : ಆಡಳಿತ/365/10-11, ದಿನಾ೦ಕ 11-08-2010. 

ಸಹಾಯಕ ಪೋಲೀಸ್‌ ಕಮೀಷನರ್‌, ಚಿಕ್ಕಪೇಟೆ ಉಪ ವಿಭಾಗ, ಬೆಂಗಳೂರು ಇವರ ದಿನಾಂಕ 10.01.2011ರ ಪತ್ರ 


ಕಾರಣ ಕೇಳುವ ನೋಟೀಸ್‌ ದಿನಾಂಕ 29-01-2011. 


ov 990 ಇ ರಾ ಆ ಹ ಜು ಉಟ 


ಶ್ರೀ ಬಿ. ಬಾಬುಪ್ರಸಾದ್‌, ಅವರ ಮನವಿ ದಿನಾಂಕ : 17-03-2011. 
ಈ ಕಚೇರಿಯ ಆದೇಶ ಸಂಖ್ಯೆ ; ಆಡಳಿತ/16/1-12, ದಿನಾ೦ಕ 01-06-2011. 


ಹ್‌ 
ಅಂ 


1. ಜಂಟಿ ನಿರ್ದೇಶಕರು, ಸಿ.ಎನ್‌.ಎಲ್‌. ವಿಭಾಗ ಇವರ ಟಿಪ್ಪಣಿ ದಿನಾಂಕ 23-07-2011. 

12. ಈ ಕಚೇರಿಯ ಜ್ಞಾಪನ ದಿನಾಂಕ 14-10-2011. 

13. ಶ್ರೀ ಬಿ. ಬಾಬುಪ್ರಸಾದ್‌, ಅವರ ಮನವಿ ದಿನಾಂಕ : 31-10-2011. 

14. ಈ ಕಚೇರಿಯ ಅಂತಿಮ ನೋಟಿಸ್‌ ದಿನಾಂಕ 27-02-2012. 

15. ಈ ಕಚೇರಿಯ ಕಾರಣ ಕೇಳುವ ನೋಟಿಸ್‌ ದಿನಾ೦ಕ 27-03-2012. 

16. ದಿನಾಂಕ 27-04-2012 ರಂದು ವಿಜಯ ಕರ್ನಾಟಕ ಮತ್ತು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಹೊರಡಿಸಲಾದ ಪತ್ರಿಕಾ ಪ್ರಕಟಣೆ. 


ಲ 


(ಡಿ 
i 
2೭೬ 


ಈ ನಿರ್ದೇಶನಾಲಯದ ಎ.ಜಿ.ಎಸ್‌. ವಿಭಾಗದಲ್ಲಿ ಬೆರಳಚ್ಚುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಬಿ. ಬಾಬುಪ್ರಸಾದ್‌, ಅವರು ದಿನಾಂಕ 
30-09-2009 ರಿಂದ ಕಚೇರಿಗೆ ಗೈರು ಹಾಜರಾಗಿರುತ್ತಾರೆಂದು ಉಲ್ಲೇಖ (1) ರ ಟಿಪ್ಪಣಿಯಲ್ಲಿ ಜಂಟಿ ನಿರ್ದೇಶಕರು (ಎ.ಜಿ.ಎಸ್‌. ಅವರು ವರದಿ 
ಮಾಡಿರುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ (2) ರ ಜ್ಞಾಪನದಲ್ಲಿ ಸದರಿ ನೌಕರರನ್ನು ಕೂಡಲೇ ಕಚೇರಿಗೆ ಹಾಜರಾಗುವಂತೆ ಸೂಚಿಸಲಾಗಿತ್ತು. 
ಅದಕ್ಕೆ ಉತ್ತರವಾಗಿ ಉಲ್ಲೇಖ (3)ರ ಮನವಿಯಲ್ಲಿ ಸದರಿಯವರು ದಿನಾಂಕ 31-03-2010ರ ವರೆಗೆ ವೈದ್ಯಕೀಯ ರಜೆ ಮಂಜೂರು ಮಾಡುವಂತೆ 
ಕೋರಿ ರಜಾ ಅರ್ಜಿ ಸಲ್ಲಿಸಿರುತ್ತಾರೆ. ಆದರೆ ಪುನಃ ಸದರಿಯವರು ದಿನಾಂಕ 01-04-2010 ರಂದು ಕಚೇರಿ ಕೆಲಸಕ್ಕೆ ಹಾಜರಾಗದೇ ಇರುವುದರಿಂದ 
ಉಲ್ಲೇಖ (4)ರ ಜ್ಞಾಪನ ಹೊರಡಿಸಿ ಕಚೇರಿ ಕೆಲಸಕ್ಕೆ ಕೂಡಲೇ ಹಾಜರಾಗತಕ್ಕದ್ದು ತಪ್ಪಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಸೂಚಿಸಲಾಗಿತ್ತು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೮೭ 





ಸದರಿಯವರು ಪುನಃ ಉಲ್ಲೇಖ (5)ರ ಮನವಿಯಲ್ಲಿ ದಿನಾಂಕ 31-07-2010 ರವರೆಗೆ ರಜೆ ವಿಸ್ತರಿಸುವಂತೆ ಮನವಿ ಸಲ್ಲಿಸಿರುತ್ತಾರೆ. ಅದರಂತೆ 
ಸದರಿಯವರು ದಿನಾಂಕ 01-08-2010 ರಂದು ಕಚೇರಿಗೆ ಹಾಜರಾಗಬೇಕಾಗಿತ್ತು. ಆದರೆ ಯಾವುದೇ ಮಾಹಿತಿಯನ್ನು ಸಲ್ಲಿಸದೆ 315 ದಿನಗಳ ಗೈರು 
ಹಾಜರಾಗಿರುವುದರಿಂದ ಉಲ್ಲೇಖ (6)ರ ಈ ಕಚೇರಿ ಆದೇಶದಲ್ಲಿ ಅವರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು 1957ರ ನಿಯಮ 10) ರಂತೆ ಅವರ ಎರುದ್ಧ ಇಲಾಖಾ ವಿಚಾರಣಾ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ 
ಸೇವೆಯಿಂದ ಅಮಾನತ್ತುಗೊಳಿಸಲಾಗಿತ್ತು. ಈ ಮಧ್ಯೆ ಉಲ್ಲೇಖ (7)ರ ಸಹಾಯಕ ಪೊಲೀಸ್‌ ಕಮೀಷನರ್‌, ಚಿಕ್ಕಪೇಟೆ, ಉಪ ವಿಭಾಗ, ಇವರ ಪತ್ರದಲ್ಲಿ 
ಅವರ ವಿರುದ್ಧ ಬೆಂಗಳೂರು ನಗರದ ಎ.ಸಿ.ಎಂ.ಎ೦. ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಕೇಸ್‌ ದಾಖಲಾಗಿದ್ದಲ್ಲದೆ ಅವರ ವಿರುದ್ಧ ದಸ್ತಗಿರಿ ವಾರೆಂಟ್‌ 
ಹೊರಡಿಸಲಾಗಿರುತ್ತದೆ ಎಂದು ವಿವರಿಸಿರುತ್ತಾರೆ. ಉಲ್ಲೇಖ (8) ರ ಕಾರಣ ಕೇಳುವ ಜ್ಞಾಪನದಲ್ಲಿ ಸದರಿಯವರ ಎರುದ್ಧ ದೊಷಾರೋಪಣ ಪಟ್ಟಿ 
ತಯಾರಿಸಿ ಅವರ ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ಸೂಚಿಸಿದ್ದರೂ ಸಹ ಅವರು 10 ತಿಂಗಳಷ್ಟು ವಿಳಂಬ ಮಾಡಿ ದಿನಾಂಕ 31-10-2011 ರಂದು 
ಸಲ್ಲಿಸಿದ ವಿವರಣೆಯಲ್ಲಿ "ನಾನು ಇನ್ನು ಮುಂದೆ ಗೈರು ಹಾಜರಾಗದೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ವಿವರಿಸಿ ಇಲಾಖಾ ವಿಚಾರಣೆ 
ಕೈಬಿಡಬೇಕೆಂದು ಕೋರಿದ್ದನ್ನು ಮಾನವೀಯತೆಯಿಂದ ಪರಿಗಣಿಸಿ ಅವರ ಎರುದ್ಧ ಏರ್ಪಡಿಸಬಹುದಾಗಿದ್ದ ವಿಚಾರಣೆಯನ್ನು ಕೈಬಿಟ್ಟು ಉಲ್ಲೇಖ (10)ರ 
ಆದೇಶದಲ್ಲಿ ಅವರನ್ನು ಸರ್ಕಾರದ ಸೇವೆಯಿ೦ದ ಅಮಾನತ್ತುಗೊಳಿಸಿದ್ದನ್ನು ರದ್ದುಗೊಳಿಸಿ ಸೇವೆಗೆ ಪುನರ್‌ ಸ್ಥಾಪಿಸಿ ಈ ಕಚೇರಿಯ ಸಿ.ಎನ್‌.ಎಲ್‌. 
ವಿಭಾಗಕ್ಕೆ ನಿಯೋಜಿಸಲಾಗಿತ್ತು. ಅದರಂತೆ ಸದರಿಯವರು ದಿನಾಂಕ 11-07-2011 ಕ್ಕೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. ದಿನಾಂಕ 11-08-2010 
ರಿಂದ 10-07-2011ರ ವರೆಗಿನ 334 ದಿನಗಳ ಅಮಾನತ್ತಿನ ಅವಧಿಯು ಇತ್ಯರ್ಥವಾಗುವ ಮೊದಲೇ ಸದರಿಯವರು ಪುನಃ ದಿನಾಂಕ 12-10-2011 
ರಿಂದ ಸುಮಾರು 167 ದಿನಗಳ ಅನಧಿಕೃತ ಗೈರು ಹಾಜರಾಗಿದ್ದನ್ನು ನಿಯಮಾನುಸಾರ ಪರಿಶೀಲಿಸಿ ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 1400 ರಲ್ಲಿ ಸಂಬಂಧಿಸಿದ ನೌಕರನು ತಲೆ ಮರೆಸಿಕೊಂಡಿದ್ದಲ್ಲಿ ನಿಯಮಗಳಲ್ಲಿ 
ಗೊತ್ತುಪಡಿಸಲಾದ ವಿಧಾನವನ್ನು ಅನುಸರಿಸದೆ ಸೂಕ್ತವೆಂದು ಭಾವಿಸಬಹುದಾದ ಆದೇಶವನ್ನು ಶಿಸ್ತು ಪ್ರಾಧಿಕಾರವು ಹೊರಡಿಸಬಹುದಾಗಿದೆಯಾದ್ದರಿಂದ 
ಸದರಿಯವರನ್ನು ಸರ್ಕಾರದ ಸೇವೆಯಿಂದ ಏಕೆ ವಜಾ ಮಾಡಬಾರದೆಂಬುದರ ಕುರಿತು ಅವರ ವಿವರಣೆಯನ್ನು ಒಂದು ವಾರದೊಳಗೆ ನೀಡುವಂತೆ 
ಉಲ್ಲೇಖ (14) & (15) ರ ಕಾರಣ ಕೇಳುವ ನೋಟೀಸಿನಲ್ಲಿ ಸೂಚಿಸಲಾಗಿತ್ತು ಸದರಿ ಕಾರಣ ಕೇಳುವ ನೋಟಸನ್ನು /ಪತ್ರಗಳನ್ನು ಅವರೇ ಸ್ವತಃ 
ಸಲ್ಲಿಸಿದ್ದ ವಾಸದ ವಿಳಾಸಗಳಿಗೆ ಅಂಚೆ ಸ್ವೀಕೃತಿ ಪತ್ರದೊಂದಿಗೆ ಕಳುಹಿಸಿದ್ದು, ಅವುಗಳು ಜಾರಿಯಾಗದೆ ಹಿಂತಿರುಗಿ ಬಂದಿರುತ್ತದೆ. ಉಲ್ಲೇಖ (14) ಮತ್ತು 
(15)ರ ನೋಟೀಸ್‌ಗಳಿಗೆ ಸದರಿಯವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಯು ಸ್ವೀಕೃತವಾಗದ ಕಾರಣ ಉಲ್ಲೇಖ (16) ರಲ್ಲಿ ಸದರಿಯವರು ಪತ್ರಿಕೆ 
ಪ್ರಕಟಣೆಗೊಂಡ 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು ತಪ್ಪಿದಲ್ಲಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲಾಗುವುದೆಂದು ಪತ್ರಿಕಾ 
ಪ್ರಕಟಣೆಯನ್ನು ವಿಜಯ ಕರ್ನಾಟಕ ಮತ್ತು ಪ್ರಜಾವಾಣಿ ದಿನಪತ್ರಿಕೆಗಳಲ್ಲಿ ದಿನಾಂಕ 27-04-2012 ರಂದು ಪ್ರಕಟಿಸಲಾಗಿತ್ತು. ಅದರಂತೆ ಸದರಿಯವರು 
ದಿನಾಂಕ 14-05-2012 ರಂದು ಕರ್ತವ್ಯಕ್ಕೆ ಹಾಜರಾಗಬೇಕಾಗಿತ್ತು ಆದರೆ ಸದರಿಯವರು ಇದಾವುದಕ್ಕೂ ಸ್ಪಂದಿಸದೆ ಇರುವ ಕಾರಣದಿಂದ ಅವರು 
ತಲೆಮರೆಸಿಕೊಂಡಿದ್ದಾರೆಂದು ಪರಿಗಣಿಸಿ ಅವರನ್ನು ಸರ್ಕಾರದ ಸೇವೆಯಿಂದ ವಜಾಮಾಡುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 





ಕಛೇರಿ ಆದೇಶ ಸಂಖ್ಯೆ : ಆಡಳಿತ/86/2012-13 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಬಿ. ಬಾಬುಪ್ರಸಾದ್‌, ಬೆರಳಚ್ಚುಗಾರರಿಗೆ ಕರ್ತವ್ಯದಲ್ಲಿ ಆಸಕ್ತಿ ಇಲ್ಲದೇ ಮೇಲಿಂದ 
ಮೇಲೆ ಗೈರು ಹಾಜರಾಗುವ ಪ್ರವೃತ್ತಿ ಹೊ೦ದಿದ್ದು, ಯಾವುದೇ ಪ್ರಬಲ ಕಾರಣಗಳಿಲ್ಲದೆ, ಸರ್ಕಾರದ ಕರ್ತವ್ಯಕ್ಕೆ ದಿನಾಂಕ 30-09-2009 ರಿಂದ 
10.08.2010 ಮತ್ತು 13-10-2011 ರಿಂದ ಈ ದಿನಾಂಕದವರೆಗೆ ಅನಧಿಕೃತ ಗೈರು ಹಾಜರಾಗಿರುವುದು ತೀವ್ರತರವಾದ ದುರ್ವರ್ತನೆಯಾಗಿರುವುದರಿಂದ, 
ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 14(1) ರ ಅನ್ವಯ, ಆತನು 
ತಲೆಮರೆಸಿಕೊಂಡಿದ್ದಾನೆಂದು ಪರಿಗಣಿಸಿ ಅದೇ ನಿಯಮಾವಳಿ ನಿಯಮ 11ರ ಅನ್ವಯ ಇಲಾಖಾ ವಿಚಾರಣೆ ಏರ್ಪಡಿಸದೇ, ಕರ್ನಾಟಕ ನಾಗರಿಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8() ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಹೆಚ್‌.ಇ.ರಾಜಶೇಖರಪ್ಪ, ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಆದ ನಾನು ಶ್ರೀ ಬಿ. ಬಾಬುಪ್ರಸಾದ್‌, ಬೆರಳಚ್ಚುಗಾರರು, ಕೇಂದ್ರ 
ಕಛೇರಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ನಿರ್ದೇಶನಾಲಯದ ಸೇವೆಯಿಂದ 
ವಜಾ ಮಾಡಿ ಆದೇಶಿಸಿದೆ. 

ಹೆಚ್‌.ಇ. ರಾಜಶೇಖರಪ್ಪ, 
ನಿರ್ದೇಶಕರು ಮತ್ತು ಶಿಸ್ತು ಪ್ರಾಧಿಕಾರ, 

ಪಿ.ಆರ್‌. 714 ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. 


ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ. 1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 


ವಿಷಯ: ಸಮಾಪನೆಗೊಂಡ ದಕ್ಷಿಣ ಕನ್ನಡ ಜಿಲ್ಲಾ ಗುಡಿ ಕೈಗಾರಿಕಾ ಸಹಕಾರ ಸಂಘ (ನಿ), ಮಂಗಳೂರು ಇದರ 
ನೋಂದಣಿ ರದ್ದತಿ ಕುರಿತು. 


೩೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಉಲ್ಲೇಖ: 1) ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲಾ ಇವರ ಪತ್ರ ಸಂಖ್ಯೆ : ಡಿಆರ್‌ಪಿ/ಎಸ್‌-9/ 
ಸಮಾಪನೆ/20/2003-04, ದಿನಾಂಕ 31-03-2011. 


2) ಈ ಕಛೇರಿ ಸಮ ಸಂಖ್ಯೆಯ ಪತ್ರ ದಿನಾಂಕ 07-09-2011. 


3) ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಡಿಆರ್‌ಪಿ/ಎಸ್‌-9/ 
ಸಮಾಪನೆ/20/2003-04, ದಿನಾ೦ಕ 29-03-2012. 

ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲಾ ಗುಡಿ ಕೈಗಾರಿಕಾ ಸಹಕಾರ ಸಂಘ (ನಿ), ಮಂಗಳೂರು ಈ ಸಂಘವನ್ನು ಸಮಾಪನೆಗೊಳಿಸಲಾಗಿದ್ದು, ಸದರಿ ಸಂಘದ 
ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಲು ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ ಉಲ್ಲೇಖ (3)ರ ಪತ್ರದ ಮೂಲಕ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿದ್ದು, ಸದರಿ ಸಂಘದ ಯಾವುದೇ ವರ್ಷದ ಲೆಕ್ಕ ಪರಿಶೋಧನಾ ವರದಿ ಲಭ್ಯವಿರುವುದಿಲ್ಲವೆಂದೂ ಮತ್ತು 
ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಸಹಾಯಕ ನಿಬಂಧಕರ ಅಭಿಲೇಖಾಲಯದ ದಾಖಲೆಗಳಲ್ಲಿ ಸದರಿ ಸಂಘದ ಲೆಕ್ಕ ಪರಿಶೋಧನಾ ವರದಿ 
ಲಭ್ಯವಿರುವುದಿಲ್ಲವೆಂದು ತಿಳಿಸಿರುವುದಾಗಿಯೂ, ಸಂಘದ ಯಾವುದೇ ದಾಖಲಾತಿಗಳು ಪತ್ತೆಯಾಗದ ಕಾರಣ ಆಸ್ತಿ ಜವಾಬ್ದಾರಿ ವಿಲೇವಾರಿಯಾಗಿದೆ 
ಎಂದು ಸಮಾಪಕರು ತಿಳಿಸಿರುವುದರಿಂದ ಸಂಘದ ನೋಂದಣಿ ರದ್ದತಿಗೆ ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ರವರು ಶಿಫಾರಸ್ಸು ಮಾಡಿರುತ್ತಾರೆ. ಸಂಘದ ನೋಂದಣಿ ರದ್ದತಿ ಕುರಿತು ಸಾರ್ವಜನಿಕರಿಂದ ಆಕ್ಷೇಪಣೆ ಇರುವ ಬಗ್ಗೆ ಪ್ರಚಲಿತ ದಿನಪತ್ರಿಕೆಯಲ್ಲಿ 
ಜಾಹಿರಾತು ನೀಡಿದ್ದರೂ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲವೆಂದೂ, ಸದರಿ ಸಂಘಕ್ಕೆ ಬರತಕ್ಕ ಹಾಗೂ ಕೊಡತಕ್ಕ ಬಾಬ್ತುಗಳೂ ಏನೂ 
ಇಲ್ಲದಿರುವುದರಿಂದ, ಸದರಿ ಸಂಘದ ನೋಂದಣಿ ಸಂಖ್ಯೆ 428 ದಿನಾಂಕ 08-03-1960 ಇದನ್ನು ರದುಗೊಳಿಸಲು ಸಂಘದ ಸಮಾಪಕರು ತಮ್ಮ 
ದಿನಾಂಕ 31-12-2011ರ ಸಭಾ ನಡವಳಿಯಲ್ಲಿ ತೀರ್ಮಾನಿಸಿರುತ್ತಾರೆ. ಈ ಕುರಿತು ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು ರವರು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ಆಡಳಿತಾತ್ಮಕ ದೃಷ್ಟಿಯಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಅನಿ. ಕೈಸಸಂ-2/87/ನೋಂ.ರ/2011-12, ದಿನಾಂಕ: 21-05-2012. 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಪರಿಗಣಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ/139/ಸಿಎಲ್‌ಎ೦/2010, ದಿನಾಂಕ 04-07-2011 
ರಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 75 ರಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸಮಾಪನೆಗೊಂಡ ದಕ್ಷಿಣ 
ಕನ್ನಡ ಜಿಲ್ಲಾ ಗುಡಿ ಕೈಗಾರಿಕಾ ಸಹಕಾರ ಸಂಘ (ನಿ), ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು ಇದರ ನೋಂದಣಿ ಸಂಖ್ಯೆ: 428 ದಿನಾಂಕ 08.03.1960 
ಇದನ್ನು ರದ್ದುಗೊಳಿಸಿರುತ್ತೇನೆ. ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸತಕ್ಕದ್ದು ಮತ್ತು 
ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಎಲ್ಲಾ ದಸ್ತಾವೇಜುಗಳನ್ನು ಸಂಬಂಧಿಸಿದ ಸಹಕಾರ ಸಂಘಗಳ ಉಪ ನಿಬಂಧಕರು, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರಿಗೆ ಹಸ್ತಾಂತರಿಸಲು ಸಮಾಪಕರಿಗೆ ನಿರ್ದೇಶಿಸಲಾಗಿದೆ. 


ಈ ಕಛೇರಿ ಆದೇಶವನ್ನು ದಿನಾಂಕ 05-2012 ರಂದು ನನ್ನ ಸಹಿ ಮತ್ತು ಕಛೇರಿ ಮುದ್ರೆಯೊಂದಿಗೆ ಹೊರಡಿಸಲಾಗಿದೆ. 


ಬಿ.ಹೆಚ್‌. ಮಂಜಪ್ಪ, 
ಸಹಕಾರ ಸಂಘಗಳ ಅಪರ ನಿಬಂಧಕರು, 
ಪಿ.ಆರ್‌. 719 (ಕೈಗಾರಿಕೆ ಮತ್ತು ಹೈನುಗಾರಿಕೆ) 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, 
2ನೇ ಮಹಡಿ, ಮಿನಿ ವಿಧಾನಸೌಧ, ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹೆಬ್ಬೂರು, ತುಮಕೂರು ತಾಲ್ಲೂಕು ಈ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 


ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪ ವಿಭಾಗ, ತುಮಕೂರು ಇವರ ಪತ್ರ 
ಸಂಖ್ಯೆ : ಸನಿ32/ಸಮಾಪನೆ/3/2011-12, ದಿನಾಂಕ: 27-3-2012. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೮೯ 





ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಹಾಲು ಉತ್ಪಾಕದರ ಸಹಕಾರ ಸಂಘ ನಿ, ಹೆಬ್ಬೂರು, ತುಮಕೂರು ತಾಲ್ಲೂಕು ಈ ಸಂಘವು ಎಆರ್‌ಟಿ 4366/976-77 


ದಿನಾಂಕ 16-10-1997 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪ ವಿಭಾಗ, ತುಮಕೂರು ಇವರಲ್ಲಿ ನೋಂದಣಿಯಾಗಿದ್ದು ಇದರ 
ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯಾಗಿದ್ದು 17 ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟರುತ್ತದೆ. 

ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿರುವ ಬಗ್ಗೆ ಯಾವುದೇ ಮಾಹಿತಿಯು 
ಲಭ್ಯವಾಗಿರುವುದಿಲ್ಲವೆಂದು ಉಲ್ಲೇಖಿತ ಪತ್ರದಲ್ಲಿ ಸಹಾಯಕ ನಿಬಂಧಕರು ತಿಳಿಸಿದ್ದು, ದಿನಾಂಕ 8-11-2011ರ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಜಾಹೀರಾತು 
ನೀಡಿ ದಿನಾಂಕ 20-11-2011ರ ಗಡುವು ನೀಡಿ ಆಡಳಿತ ಮಂಡಳಿ ಸದಸ್ಯರಾಗಲೀ ಸಾರ್ವಜನಿಕರಿಂದಾಗಲೀ ಸಂಘದ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದಲ್ಲಿ ಸಲ್ಲಿಸಲು ಸೂಚಿಸಿದ್ದು ಈ ಕುರಿತು ಸಂಘದ ಆಡಳಿತ ಮಂಡಳಿ ಸದಸ್ಯರು ಅಥವಾ 14 ಗ್ರಾಮಗಳ ಸಾರ್ವಜನಿಕರಿಂದಾಗಲೀ ಸಲ್ಲಿಸಲು 
ಜಾಹೀರಾತಿನಲ್ಲಿ ಸೂಚಿಸಿದ್ದರೂ ಈ ತಹಲ್‌ವರೆಗೆ ಯಾರಿಂದಲೂ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಈ ಸಂಘದಿಂದ ಸಾರ್ವಜನಿಕರಿಗಾಗಲೀ 
ಸದಸ್ಯರಿಗಾಗಲೀ ಯಾವುದೇ ಉಪಯೋಗವಿರುವುದಿಲ್ಲವೆಂಬ ಅಂಶವನ್ನು ಮನಗಂಡು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 
ಸಂಖ್ಯೆ: ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌/90/2012-13, ದಿನಾಂಕ: 23-04-2012. 


ಶ್ರೀ ಆರ್‌. ಲೋಕೇಶ್‌, ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 72(2) ಹಾಗೂ ಸರ್ಕಾರದ ಅಧಿಸೂಚನೆ ಸಂ.ಸಿಒ:139:ಸಿಎಲ್‌ಎಂ:2010-11, ದಿನಾಂಕ 17-2-2011 ರನ್ವಯ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೆಬ್ಬೂರು, ತುಮಕೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ 
ಹೆಚ್‌. ನಾಗರಾಜ್‌ ಸಹಕಾರ ಸಂಘಗಳ ನಿರೀಕ್ಷಕರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಇವರನ್ನು 
ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶಿಸಿರುತ್ತೇನೆ. 


ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ ಜವಾಬ್ದಾರಿ ತಃಖ್ತೆಯ ರೀತ್ಯಾ ಆಸ್ತಿ ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆಯ ಮೇರೆಗೆ 
ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ 23-04-2012 ರಂದು ನೀಡಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 720 ತುಮಕೂರು ಜಿಲ್ಲೆ, ತುಮಕೂರು 


ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು-1 


ತಾವ 


ತಿದ್ದುಪಡಿ ಆದೇಶ 
ಸಂಖ್ಯೆ ಕ ಸಾಮಾನ್ಯ/ಮಾಹ/73/2011-12 (2005-06), ದಿನಾಂಕ 14-05-2012 


ವಿಷಯ: ಮಾಹಿತಿ ಹಕ್ಕು ಅಧಿನಿಯಮ 2005ರಡಿ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ/ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರಗಳನ್ನು ನೇಮಿಸುವ ಬಗ್ಗೆ. 
ಉಲೇಖ: 1. ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005. 
2. ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ/59/ಕೃತೋಸ/2005, ದಿನಾಂಕ 8-9-2005. 


3. ಇದೇ ಸಮ ಸಂಖ್ಯೆ ಆದೇಶ ದಿನಾಂಕ 17-9-2005, 7-9-2006 ಮತ್ತು 23-6-2011. 


ಉಲ್ಲೇಖ (3)ರ ಇದೇ ಸಮ ಸಂಖ್ಯೆ ತಿದ್ದುಪಡಿ ಆದೇಶ ದಿನಾಂಕ 23-6-2011 ರಲ್ಲಿನ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕಾಲಂ ನ 
ಕ್ರಮಸಂಖ್ಯೆ (0ರ ಅಪರ ನಿರ್ದೇಶಕರು (ಆಡಳಿತ) ಎಂಬುದನ್ನು ಜಂಟಿ ನಿರ್ದೇಶಕರು (ಆಡಳಿತ) ಎಂಬುದಾಗಿ ಮತ್ತು ಕ್ರಮ ಸಂಖ್ಯೆ (2)ರ 
ಕೊನೆಯಲ್ಲಿನ ಅಪರ ನಿರ್ದೇಶಕರು (ಆಡಳಿತ), ಬೆಂಗಳೂರು ಎಂಬುದನ್ನು ಅಪರ ಕೃಷಿ ನಿರ್ದೇಶಕರು (ಬೆಳೆ ಅಭಿವೃದ್ಧಿ ಯೋಜನೆ), ಬೆ೦ಗಳೂರು 
ಎಂಬುದಾಗಿ ಓದಿಕೊಳ್ಳುವುದು. 


ಪಿ.ಆರ್‌. 722 ಕೃಷಿ ಆಯುಕ್ತರು (ಪ್ರ 


೩೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಲೋಕೋಪಯೋಗಿ ಇಲಾಖೆ 
ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆ - 2005 
ಭಾಗ-1 
ಸಂಖ್ಯೆ : ಲೋಇ/ ಸಕಾನಿಇಂ/ಗುಭಉವಿಬೆ-ಸಿ-1, 2012-13, ದಿನಾಂಕ 16-05-2012 


ಸಹಾಯಕ ಕಾರ್ಯನಿರ್ವಾಯಕ ಇಂಜಿನೀಯರ್‌, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಗುಣ ಭರವಸೆ 
ಉಪ ವಿಭಾಗ, ಬೆಳಗಾವಿ ಕಚೇರಿಯ ಮಾಹಿತಿ ಹಕ್ಕು ನಿಯಮ -2005ರ ಅಡಿಯಲ್ಲಿ ಈ ಕಚೇರಿಯಿಂದ ನೀವು ದಾಖಲಾತಿಗಳನ್ನು ಪಡೆಯಬಹುದು. 


1) ದಾಖಲಾತಿಗಳನ್ನು 15 ದಿನಗಳಲ್ಲಿ ನೀಡಲಾಗುವುದು (ರಜಾ ದಿನಗಳನ್ನು ಹೊರತುಪಡಿಸಿ) 
2) ಈ ಕಚೇರಿಯಲ್ಲಿ ಮಾಹಿತಿ ದಾಖಲಾತಿಗಳನ್ನು ನೀಡುವ ಅಧಿಕಾರಿಗಳು 


























ಕ್ರಮ 
ಡು 
ಸಂಖ್ಯೆ ಅಧಿಕಾರಿಗಳು (ಶ್ರೀಯುತರು) ಹುದ್ದೆ ನಿರ್ವಹಿಸುತ್ತಿರುವ ಉಸ್ತುವಾರಿ 
1 ಶ್ರೀ ವಿ.ಎಸ್‌. ಪೀರಜಾದೆ ಸಹಾಯಕ ಇಂಜಿನೀಯರ್‌ (ಭಾಗ-2) ತಾಂತ್ರಿಕ ಶಾಖೆಯ ಉಸ್ತುವಾರಿ 
ಶ್ರೀಮತಿ ಆರ್‌.ಪಿ. ಮಾಚಾ ಪ್ರಥಮ ದರ್ಜೆ ಸಹಾಯಕರು ಆಡಳಿತ ಶಾಖೆಯ/ಲೆಕ್ಕ ಪತ್ರಗಳ 
2 
ಮೇಲ್ವಿಚಾರಣೆ 
ಸಕ್ಷಮ ಪ್ರಾಧಿಕಾರ : 
ಶ್ರೀ ಎಸ್‌.ವಿ. ಹೊಸಪೇಟಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌, ಬೆಳಗಾವಿ 


ಮೇಲ್ಮನವಿ ಪ್ರಾಧಿಕಾರ : 
ಶ್ರೀ ಕೃಷ್ಣಾಜಿ ಚವಾಣ, ಕಾರ್ಯನಿರ್ವಾಹಕ ಇಂಜಿನೀಯರ್‌ 


ಲೋ ಬ೦ ಒಜ ಸಾ ಇಲಾಖೆ, ಗುಣ ಭರವಸೆ ವಿಭಾಗ, ಧಾರವಾಡ 


ಮೇಲಿನ ಅಧಿಕಾರಿಗಳು ಸಹಕರಿಸದೇ ಇದ್ದ ಪಕ್ಷದಲ್ಲಿ ದೂರನ್ನು ಈ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು : 
ಶ್ರೀ ಎಂ ನಾರಾಯಣ, ಅಧೀಕ್ಷಕ ಅಭಿಯಂತರರು, 
ಲೋ ಬ೦ ಒ ಜ ಸಾ ಇಲಾಖೆ, ಗುಣ ಭರವಸೆ ವೃತ್ತ ಧಾರವಾಡ 


ಈ ಕಾಯ್ದೆಯ ಅಧಿನಿಯಮವು ಮತ್ತು ನಿಯಮಗಳ ವಿವರಗಳು ಸರ್ಕಾರಿ ಮುದ್ರಣಾಲಯ, ಬೆ೦ಗಳೂರು ಹಾಗೂ ಜಿಲ್ಲಾ ಮತ್ತು ತಾಲ್ಲೂಕು 
ಅಂಗೀಕೃತ ಪುಸ್ತಕ ವ್ಯಾಪಾರಿಗಳಲ್ಲಿ ಮಾರಾಟಕ್ಕೆ ದೊರೆಯುತ್ತವೆ. 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರು, 
ಲೋ. ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಗುಣ ಭರವಸೆ ಉಪ ವಿಭಾಗ, ಬೆಳಗಾವಿ 


ಭಾಗ-2 
ರಚನೆ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು 


ಲೋಕೋಪಯೋಗಿ ಇಲಾಖೆ, ಗುಣ ಭರವಸೆ ಉಪ ವಿಭಾಗ, ಬೆಳಗಾವಿ ಇದು ಬೆಳಗಾವಿಯ ಕಿಲ್ಲೆಯಲ್ಲಿ ಸರಕಾರಿ ಕಟ್ಟಡದಲ್ಲಿ 
ಕಾರ್ಯನಿರ್ವಹಿಸುತ್ತಿದೆ. ಈ ಉಪ ವಿಭಾಗವು ಲೋ. ಇಲಾಖೆ, ಬೆಳಗಾವಿ ವೃತ್ತದ ಕಾರ್ಯ ವ್ಯಾಪ್ತಿಯನ್ನು ಹೊಂದಿದೆ. ಈ ಉಪ-ವಿಭಾಗದ 
ಪ್ರಭಾರವನ್ನು ಶ್ರೀ ಎಸ್‌.ವಿ. ಹೋಸಪೇಟ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ ಇವರು ಹೊಂದಿದ್ದಾರೆ. ಈ ಕಾರ್ಯಾಲಯದಲ್ಲಿ ಮೂವರು 
ಸಹಾಯಕ ಇಂಜಿನೀಯರ್‌ರರು, ವಿಭಾಗ-1, ಮೂವರು ಸಹಾಯಕ ಇಂಜಿನೀಯರ್‌ ವಿಭಾಗ-2 ಹಾಗೂ ಅನೇಕ ಸಮೂಹ "ಸಿ' ಮತ್ತು "ಡಿ' ವರ್ಗದ 
ನೌಕರರ ಮಂಜೂರಾದ ಹುದ್ದೆಗಳು ಇರುತ್ತವೆ. 


ಲೋಕೋಪಯೋಗಿ ಇಲಾಖೆ, ಗುಣ ಭರವಸೆ ಉಪ ವಿಭಾಗದ ಪ್ರಕಾರ್ಯಗಳು 


ಈ ಉಪ ವಿಭಾಗವು ಲೋ ಇ ಬೆಳಗಾವಿ ವೃತ್ತದಡಿ ಬರುವ ನಾಲ್ಕು ವಿಭಾಗಗಳಾದ ಬೆಳಗಾವಿ, ಚಿಕ್ಕೋಡಿ, ವಿಜಾಪೂರ ಹಾಗೂ 
ಬಾಗಲಕೋಟೆಗಳಡಿಯ ರಸ್ತೆ ಸೇತುವೆ, ಕಟ್ಟಡ ಕಾಮಗಾರಿಗಳ ಗುಣಪರೀಕ್ಷೆ ಮಾಡಿ ವರದಿ ನೀಡುವುದು. 





ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೯೧ 





ಎ) 


ಪಿ.ಆರ್‌. 723 


ವಿಷಯ 
ಉಲ್ಲೇಖ: 1. 
2 
3. 
4. 
ದಿನಾಂಕ: 


ಈ ಕಾರ್ಯಾಲಯದ ವ್ಯಾಪ್ತಿಗೆ ಈ ಕೆಳಕಂಡ ವಿಷಯಗಳು ಬರುತ್ತವೆ 
ರಸ್ತೆ : ಸೇತುವೆ ಹಾಗೂ ಕಟ್ಟಡ ಕಾಮಗಾರಿಗಳ ಸಾಮಗಿಗಳ ಗುಣಪರೀಕ್ಷೆ ಕೈಗೊಳ್ಳುವುದು. 
(1) ಕಚ್ಚಾ ಸಾಮಗ್ರಿಗಳ ಪರೀಕ್ಷೆ (2) ಪೂರ್ತಿಗೊ೦ಡ ಕಾಮಗಾರಿಯ ಪರೀಕ್ಷೆ (ಕಾಂಕ್ರೀಟ್‌ ಮತ್ತು ಮಣ್ಣಿನ ಏರಿ ಇತ್ಯಾದಿ) 
(3) ಕಾಮಗಾರಿಯನ್ನು ಕೈಗೊಳ್ಳುವ ವಿಧಾನ. 
ರಾಜ್ಯ ಹೆದ್ದಾರಿ ವರದಿಗಳು : ಜಿಲ್ಲಾ ಮುಖ್ಯ ರಸ್ತೆಗಳ ಸ್ಥಿತಿಗತಿ ಸಮೀಕ್ಷೆ. ಸಿಬಿಆರ್‌ ಹಾಗೂ ಎಸ್‌ಬಿಸಿ ಪರೀಕ್ಷಾ ವರದಿಗಳು. 


ಕಚೇರಿಯಲ್ಲಿಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿಯವರ ಸೇವಾ ವಿಷಯಗಳಿಗೆ ಸಂಬಂಧಿಸಿದ ಕುರಿತು ಪತ್ರ ವ್ಯವಹಾರ ಹಾಗೂ 
ಸೇವಾ ಪುಸ್ತಕಗಳ ನಿರ್ವಹಣೆ. 


ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ವೇತನ, ಭತ್ಯೆಗಳ ಬಟವಾಡೆ. 
ವೇತನ, ಪ್ರಯಾಣ ಭತ್ಯೆ, ಹಬ್ಬದ ಮುಂಗಡ, ಸಾಮಾನ್ಯ ಭವಿಷ್ಯ ನಿಧಿ, ಮಂಜೂರಾತಿ ಹಾಗೂ ಬಟವಡೆ. 
ಎಲ್‌ಎಕ್ಕೂ ಹಾಗೂ ಎಲ್‌ಸಿ ಕ್ಯೂಗಳ ನಿರ್ವಹಣೆ. 
ನ್ಯಾಯಾಲಯ ಹಾಗೂ ಇಲಾಖಾ ವಿಚಾರಣೆಗಳ ಪ್ರಕರಣ ನಿರ್ವಹಣೆ. 
ಖಾಲಿ ಹುದ್ದೆಗಳಿಗೆ ನಿಯುಕ್ತಿಗೊಳಿಸುವ ಕುರಿತು ಪತ್ರ ವ್ಯವಹಾರ. 
ನಿವೃತ್ತಿ ವೇತನ ಪ್ರಕರಣಗಳು. 
ಸಿಬ್ಬಂದಿ ಕೆಲಸದ ಅನುದಾನದ ಅಂದಾಜು ಹಾಗೂ ಎಫ್‌ಆರ್‌ಐ ತಯಾರಿಸುವುದು. 
ಅನುದಾನ ಬಿಡುಗಡೆ ಪತ್ರ ವ್ಯವಹಾರ. 
ಲೆಕ್ಕಪತ್ರ ಶಾಖೆಯ ಪತ್ರ ವ್ಯವಹಾರ. 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ರು, 


ಲೋ. ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಗುಣ ಭರವಸೆ ಉಪ ವಿಭಾಗ, ಬೆಳಗಾವಿ 


ಗ್ರಾಮೀಣಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಸಂಖ್ಯೆ : ಗ್ರಾಅಪ 41 ಎಸ್‌ಜೆವೈ 2011 (ಎ2), ಬೆ೦ಗಳೂರು, ದಿನಾಂಕ : 10-04-2012 


[i] 


ರಾಜ್ಯದಲ್ಲಿ ಕೇಂದ್ರ ಪುರಸ್ಕೃತ - ನ್ಯಾಷನಲ್‌ ರೂರಲ್‌ ಲೈವ್ಲಿ ಹುಡ್‌ ಮಿಷನ್‌ (ಎನ್‌ಆರ್‌ಎಲ್‌ಎಂ) ಗೆ ಅಜೀವಿಕಾ ಯೋಜನೆಯ 
ಹೆಸರನ್ನು “ಸಂಜೀವಿನಿ” ಎಂದು ಬದಲಾಯಿಸುವ ಕುರಿತು. 


ಕೇಂದ್ರ ಸರ್ಕಾರದ ಅ.ಸ.ಪತ್ರ ಸಂಖ್ಯೆ:ಎಂ-13015/01/2010/ಎಸ್‌ಜಿಎಸ್‌ವೈ-1, ದಿನಾಂಕ:21-06-2010. 
ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ:ಜೆ-11011/09-2011 ಎಸ್‌ಜಿಎಸ್‌ವೈ-1, (ಎಫ್‌ಟಿಎಸ್‌-14945) ದಿನಾಂಕ:05-10-2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಗ್ರಾಅಪ 25 ಎಸ್‌ಜೆವೈ 2011 (ಎ-1) ದಿನಾಂಕ:10-10-2011. 


ಸಂಖ್ಯೆ:ಗ್ರಾಅಪ 42 ಎಸ್‌ಜೆವೈ 2011(ಎ-1) ದಿನಾಂಕ:27-03-2012. 


07-02-2012ರಂದು ನಡೆದ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನ ಸಂಸ್ಥೆಯ (ಕೆಎಸ್‌ಆರ್‌ಎಲ್‌ಪಿಎಲ್‌) 


ಪ್ರಥಮ ಕಾರ್ಯನಿರ್ವಾಹಕ ಸಭೆಯ ನಡವಳಿಯಂತೆ (ಉಲ್ಲೇಖ 4) ರಾಜ್ಯದಲ್ಲಿ ಕೇಂದ್ರ ಪುರಸ್ಕೃತ ಆಜೀವಿಕ - ನ್ಯಾಷನಲ್‌ ರೂರಲ್‌ ಲೈವ್ಹಿ ಹುಡ್‌ 
ಮಿಷನ್‌ (ಎನ್‌ಆರ್‌ಎಲ್‌ಎಂ) ನ ಯೋಜನೆಯನ್ನು ಅನುಷ್ಟಾನಗೊಳಿಸಲು “ಸಂಜೀವಿನಿ” ಎಂಬ ಹೆಸರನ್ನು ಅನುಮೋದಿಸಿದೆ. ಆದುದರಿಂದ, ಇನ್ನು 
ಮುಂದೆ ಎಲ್ಲಾ ಸರ್ಕಾರದ ದಾಖಲಾತಿಗಳಲ್ಲಿ, ಪತ್ರ ವ್ಯವಹರಿಸುವಾಗ ಹಾಗೂ ಯೋಜನೆಯನ್ನು ಅನುಷ್ಟಾನಗೊಳಿಸುವ ಎಲ್ಲಾ ಹಂತಗಳಲ್ಲಿ “ಸಂಜೀವಿನಿ” 
ಎಂಬ ಹೆಸರನ್ನೇ ಉಪಯೋಗಿಸುವುದು. 


ಪಿ.ಆರ್‌. 765 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ: ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


೩೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ಆಂಜನೇಯ ದೇವಸ್ಥಾನ ಎದುರು, ವಿದ್ಯಾನಗರ, 
ದಾವಣಗೆರೆ ಇವರ ಕಾರ್ಯಾಲಯ 


ಸಂಖ್ಯೆ ; ಡಿಆರ್‌/ಡಿಎಿಜಿ/ಎಲ್‌ಕ್ಯೂಡಿ/ಸಿಆರ್‌-52/2005-06, ದಿನಾಂಕ : 23-5-2012. 
ವಿಷಯ : ಸ್ಥಗಿತಗೊಂಡಿರುವ ಆದರ್ಶ ಕೈಗಾರಿಕಾ ಸಹಕಾರ ಸಂಘ, ನಿ, ಹರಿಹರ, ದಾವಣಗೆರೆ-ಜಿಲ್ಲೆ, ಈ ಸಂಘವನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 


ಉಲ್ಲೇಖ : 1. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ, ಇವರ ಪತ್ರ ಸಂಖ್ಯೆ 
ದಿನಾಂಕ: 17-7-2008. 
2. ಈ ಕಛೇರಿ ಸಮಸಂಖ್ಯೆ: ಕಾರಣಕೇಳಿ ತಿಳುವಳಿಕೆ ಪತ್ರ ದಿನಾಂಕ: 12-3-2008. 


: ಸ.ಅ.ಹ/ಸಮಾಪನೆ/ಆದರ್ಶ/08-09, 


ಪ್ರಸ್ತಾವನೆ : 

ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ, ಇವರು ಉಲ್ಲೇಖ (1) ರಲ್ಲಿ ಸಲ್ಲಿಸಿದ ಪ್ರಸ್ತಾವನೆ ಪ್ರಕಾರ ವಿಷಯ ಸೂಚಿತ ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕ್‌ ಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪ್ತಿ ಹೊಂದಿದ್ದು, ಇದರ ಕಾರ್ಯಚಟುವಟಿಕೆಗಳು ಕಳೆದ 06 ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಸಂಘದ ವಾರ್ಷಿಕ ಮಹಾಸಭೆ 
ಮತ್ತು ಆಡಳಿತ ಸಮಿತಿ ಸಭೆ ನಡೆಸಿರುವುದಿಲ್ಲ. ಹಾಗೂ ಬೈಲಾ ರೀತ್ಯಾ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ ಆಡಳಿತ 
ಸಮಿತಿ ಸದಸ್ಯರು ಆಸಕ್ತಿ ಹೊಂದಿರುವುದಿಲ್ಲ. ಈ ಬಗ್ಗೆ ಉಲ್ಲೇಖ (2) ರಲ್ಲಿ ನೋಟೀಸು ನೀಡಿದ್ದು. ಇದಕ್ಕೆ ಯಾರಿಂದಲೂ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ಈ 
ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಕಾರಣ, ಈ ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು 
ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 


ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಸರ್ಕಾರದ 


ಅಧಿಸೂಚನೆ ಸಂಖ್ಯೆ : ಸಿಓ/39: ಸಿಎಲ್‌ಎಂ. : 2010, ದಿನಾಂಕ : 17-2-2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ 
ಸಂಘಗಳ ಉಪನಿಬಂಧಕರು, ಗುರುಸ್ವಾಮಿ, ಆದ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. ಸ್ಥಗಿತಗೊಂಡಿರುವ ಆದರ್ಶ ಕೈಗಾರಿಕಾ ಸಹಕಾರ 
ಸಂಘ ನಿ, ಹರಿಹರ, ದಾವಣಗೆರೆ ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73(1) ರನ್ವಯ ಸಹಕಾರ 
ಅಭಿವೃದ್ಧಿ ಅಧಿಕಾರಿಗಳು, ಹರಿಹರ, ಇವರನ್ನು ಸಂಘದ ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. ಸಮಾಪಕರು ಸಂಘದ ಪ್ರಭಾರವನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73ರ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. ಹಾಗೂ ಸಂಘದ ಆಸ್ತಿ-ಇಜವಾಬ್ದಾರಿಗಳ ವಿಲೇವಾರಿಗಾಗಿ ಆದ್ಯತಾಪಟ್ಟಿ ತಯಾರಿಸಿ, ಈ 
ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಕಾಯ್ದೆ ಕಲಂ 74ರನ್ವಯ ಸಮಾಪನಾ ಕಾರ್ಯ ನಿರ್ವಹಿಸಲು ಆದೇಶಿಸಿದೆ. 


ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 23-5-2012 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 733 ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ಆಂಜನೇಯ ದೇವಸ್ಥಾನ ಎದುರು, ವಿದ್ಯಾನಗರ, 
ದಾವಣಗೆರೆ ಇವರ ಕಾರ್ಯಾಲಯ 


ಸಂಖ್ಯೆ ಕ ಡಿಆರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌- /2011-12, ಬೆ೦ಗಳೂರು, ದಿನಾಂಕ : 23-5-2012. 


ವಿಷಯ : ಸ್ಥಗಿತಗೊಂಡಿರುವ ಸತ್ಯನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, 
ಸತ್ಯನಾರಾಯಣಪುರ, ಹರಿಹರ ತಾ. ದಾವಣಗೆರೆ-ಜಿಲ್ಲೆ, ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ರನ್ನಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವನೆ ಸಂಖ್ಯೆ: 
ಸನಿ-31/ಸ್ಥಗಿತ/ಸಿಆರ್‌-15/2011-12, ದಿನಾಂಕ : 28-3-2012. 
2. ಈ ಕಛೇರಿ ಸಮಸಂಖ್ಯೆ : ಕಾರಣಕೇಳಿ ತಿಳುವಳಿಕೆ ಪತ್ರ ದಿನಾಂಕ : 19-3-2012. 


ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರು ಉಲ್ಲೇಖ (1) ರಲ್ಲಿ ಸಲ್ಲಿಸಿದ ಪ್ರಸ್ತಾವನೆ ಪ್ರಕಾರ ವಿಷಯ ಸೂಚಿತ 
ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕ್‌ ಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪ್ತಿ ಹೊಂದಿದ್ದು, ಇದರ ಕಾರ್ಯಚಟುವಟಿಕೆಗಳು ಕಳೆದ 03 ವರ್ಷಗಳಿಂದ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೯೩ 





ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಸಂಘದ ವಾರ್ಷಿಕ ಮಹಾಸಭೆ 
ಮತ್ತು ಆಡಳಿತ ಸಮಿತಿ ಸಭೆ ನಡೆಸಿರುವುದಿಲ್ಲ. ಹಾಗೂ ಬೈಲಾ ರೀತ್ಯಾ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ ಆಡಳಿತ 
ಸಮಿತಿ ಸದಸ್ಯರು ಆಸಕ್ತಿ ಹೊಂದಿರುವುದಿಲ್ಲ. ಈ ಬಗ್ಗೆ ಉಲ್ಲೇಖ (2) ರಲ್ಲಿ ನೋಟೀಸು ನೀಡಿದ್ದು. ಇದಕ್ಕೆ ಯಾರಿಂದಲೂ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ಈ 
ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಕಾರಣ, ಈ ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು 
ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 


ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಸರ್ಕಾರದ 


ಅಧಿಸೂಚನೆ ಸಂಖ್ಯೆ : ಸಿಓ/139: ಸಿಎಲ್‌ಎಂ. : 2010, ದಿನಾಂಕ : 17-2-2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ 
ಸಂಘಗಳ ಉಪನಿಬಂಧಕರು, ಗುರುಸ್ವಾಮಿ, ಆದ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. ಸ್ಥಗಿತಗೊಂಡಿರುವ ಸತ್ಯನಾರಾಯಣಪುರ ಹಾಲು 
ಉತ್ಪಾದಕರ ಸಹಕಾರ ಸಂಘ ನಿ, ಸತ್ಯನಾರಾಯಣಪುರ, ಹರಿಹರ-ತಾ, ದಾವಣಗೆರೆ ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 73(1) ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಹರಿಹರ, ಇವರನ್ನು ಸಂಘದ ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. 
ಸಮಾಪಕರು ಸಂಘದ ಪ್ರಭಾರವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73ರ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. ಹಾಗೂ ಸಂಘದ 
ಆಸ್ತಿ-ಜವಾಬ್ದಾರಿಗಳ ವಿಲೇವಾರಿಗಾಗಿ ಆದ್ಯತಾಪಟ್ಟಿ ತಯಾರಿಸಿ, ಈ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಕಾಯ್ದೆ ಕಲಂ 74ರನ್ವಯ ಸಮಾಪನಾ 
ಕಾರ್ಯ ನಿರ್ವಹಿಸಲು ಆದೇಶಿಸಿದೆ. 


ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 23-5-2012 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 734 ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ ಆಂಜನೇಯ ದೇವಸ್ಥಾನ ಎದುರು, ವಿದ್ಯಾನಗರ, 
ದಾವಣಗೆರೆ ಇವರ ಕಾರ್ಯಾಲಯ 


ಸಂಖ್ಯೆ ಕ ಡಿಆರ್‌/ಡಿಎಿಜಿ/ಎಲ್‌ಕ್ಯೂಡಿ/ಸಿಆರ್‌-10/2005-06, ಬೆಂಗಳೂರು, ದಿನಾಂಕ : 23-5-2012. 


ವಿಷಯ : ಸ್ಥಗಿತಗೊಂಡಿರುವ ಸಿಟಿ ಪತ್ತಿನ ಸಹಕಾರ ಸಂಘ, ನಿ, ಹರಿಹರ, ದಾವಣಗೆರೆ-ಜಿಲ್ಲೆ, ಈ ಸಂಘವನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 


ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ. ಇವರ ಪತ್ರ 
ಸಂಖ್ಯೆ: ಸನಿ21/ಸಮಾಪನೆ/ಸಿಆರ್‌- /2008-09, ದಿನಾಂಕ : 7-10-2011. 


2. ಈ ಕಛೇರಿ ಸಮಸಂಖ್ಯೆ : ಕಾರಣಕೇಳಿ ತಿಳುವಳಿಕೆ ಪತ್ರ ದಿನಾಂಕ : 26-9-2008. 

ಪ್ರಸ್ತಾವನೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರು ಉಲ್ಲೇಖ (1) ರಲ್ಲಿ ಸಲ್ಲಿಸಿದ ಪ್ರಸ್ತಾವನೆ ಪ್ರಕಾರ ವಿಷಯ ಸೂಚಿತ 
ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕ್‌ ಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪ್ತಿ ಹೊಂದಿದ್ದು, ಇದರ ಕಾರ್ಯಚಟುವಟಿಕೆಗಳು ಕಳೆದ 05 ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಸಂಘದ ವಾರ್ಷಿಕ ಮಹಾಸಭೆ 
ಮತ್ತು ಆಡಳಿತ ಸಮಿತಿ ಸಭೆ ನಡೆಸಿರುವುದಿಲ್ಲ. ಹಾಗೂ ಬೈಲಾ ರೀತ್ಯಾ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ ಆಡಳಿತ 
ಸಮಿತಿ ಸದಸ್ಯರು ಆಸಕ್ತಿ ಹೊಂದಿರುವುದಿಲ್ಲ. ಈ ಬಗ್ಗೆ ಉಲ್ಲೇಖ (2) ರಲ್ಲಿ ನೋಟೀಸು ನೀಡಿದ್ದು. ಇದಕ್ಕೆ ಯಾರಿಂದಲೂ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ಈ 
ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಕಾರಣ, ಈ ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು 
ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು 


೩ಬ 
ಹೊರಡಿಸಲಾಗಿದೆ. 


ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಸರ್ಕಾರದ 


ಅಧಿಸೂಚನೆ ಸಂಖ್ಯೆ : ಸಿಓಿ/39: ಸಿಎಲ್‌ಎಂ. : 2010, ದಿನಾಂಕ : 17-2-2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ 
ಸಂಘಗಳ ಉಪನಿಬಂಧಕರು, ಗುರುಸ್ವಾಮಿ, ಆದ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ಸಿಟಿ ಪತ್ತಿನ ಸಹಕಾರ ಸಂಘ ನಿ. 


ಹರಿಹರ, ದಾವಣಗೆರೆ ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73(1) ರನ್ವಯ ಸಹಕಾರ ಅಭಿವೃದ್ಧಿ 


೩೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಅಧಿಕಾರಿಗಳು, ಹರಿಹರ, ಇವರನ್ನು ಸಂಘದ ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. ಸಮಾಪಕರು ಸಂಘದ ಪ್ರಭಾರವನ್ನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ ಕಲಂ 73ರ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. ಹಾಗೂ ಸಂಘದ ಆಸ್ತಿ-ಜವಾಬ್ದಾರಿಗಳ ವಿಲೇವಾರಿಗಾಗಿ ಆದ್ಯತಾಪಟ್ಟಿ ತಯಾರಿಸಿ, ಈ ಪ್ರಾಧಿಕಾರದಿಂದ 
ಅನುಮೋದನೆ ಪಡೆದು ಕಾಯ್ದೆ ಕಲಂ 74ರನ್ವಯ ಸಮಾಪನಾ ಕಾರ್ಯ ನಿರ್ವಹಿಸಲು ಆದೇಶಿಸಿದೆ. 


ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 23-5-2012 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 735 ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ದ.ಕ. ಉಪ ವಿಭಾಗ-1, ಬೆಂದೂರ್‌ವೆಲ್‌, ಕಂಕನಾಡಿ, 
ಮಂಗಳೂರು-ಇವರ ನ್ಯಾಯಾಲಯ 


ಸಂಖ್ಯೆ ಕ ಡಬ್ಲ್ಯೂ ಸಿಎ/ಸಿಆರ್‌-14/2012 ಎಫ್‌ 








ಅಧಿಸೂಚನೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಇಸುಬು, ತಂದೆ ಬಿ. ಶೇಕಬ್ಬ 1. ನಿತ್ಯಾನಂದ ಸಾಲಿಯಾನ್‌ ತಂದೆ : ರಾಮ ಪೂಜಾರಿ 
2. ಶ್ರೀಮತಿ ಅಮೀನಮ್ಮ ಇಸುಬು ಅವರ ಮಡದಿ ವಾಸ : ಶ್ರೀನಿಧಿ, ಗಾಂಧಿನಗರ, ಮೂಡಬಿದ್ರೆ, 
3. ಸಲೀಂ ಮಗ ಇಸುಬು ಮಾರ್ಪಾಡಿ ಗ್ರಾಮ ಮಂಗಳೂರು, ದ.ಕ. 
4. ರಹೀಂ ಮಗ ಇಸುಬು 2. ದಿ ನ್ಯಾಷನಲ್‌ ಇನ್ನುರೆನ್ಸ್‌ ಕಂಪನಿ ಲಿ. ಮೂಡಬಿದ್ರೆ. 
5. ಮಾಸ್ಟರ್‌ ಹಕೀಂ ಮಗ ಇಸುಬು ಮಂಗಳೂರು ದ.ಕ. 
6. ಮಾಸ್ಟರ್‌ ಮಹಮ್ಮದ್‌ ಮಿಸ್ಟಾರ್‌ ಮಗ ಇಸುಬು 

ಸಾನಹಗುಡ್ಡೆ ಮನೆ, ಪೆರಾಡಿ, ಬೆಳ್ತಂಗಡಿ ತಾಲ್ಲೂಕು, 

ದ.ಕ. ಜಿಲ್ಲೆ. 

















ಅರ್ಜಿದಾರನಾದ ಶ್ರೀ ಇಸುಬು ಇವರು ತಮ್ಮ ಮಗನಾದ ಶ್ರೀ ಕರೀಂ (ಕ್ಷೀನರ್‌) ಇವರು 1ನೇ ಪ್ರತಿವಾದಿಗಳಾದ ಶ್ರೀ ನಿತ್ಕಾನಂದ 
ಸಾಲಿಯಾನ್‌ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ : 22-11-2011 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ 
ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು. ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟನೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 747 ದ.ಕ. ಉಪ ವಿಭಾಗ-1, ಮ೦ಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ದ.ಕ. ಉಪ ವಿಭಾಗ-1, ಬೆಂದೂರ್‌ವೆಲ್‌, ಕಂಕನಾಡಿ, 
ಮಂಗಳೂರು-ಇವರ ನ್ಯಾಯಾಲಯ 
ಸಂಖ್ಯೆ p ಡಬ್ಲ್ಯೂ ಸಿಎ/ಸಿಆರ್‌-15/2012 ಎಫ್‌, ದಿನಾಂಕ : 28-5-2012. 








ಅಧಿಸೂಚನೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1 ಶ್ರೀ ಕೆ. ನಾಗರಾಜ್‌ ಮಗ ಕೆ. ಕಾಲಿಮುತ್ತು. 1 ಶ್ರೀ ಎನ್‌.ಎಸ್‌. ಚಕ್ರವರ್ತಿ, ಮಗ ಎನ್‌. 
2. ಶ್ರೀಮತಿ ಎನ್‌. ರಾಜತಿ ಹೆಂಡತಿ ಕೆ. ನಾಗರಾಜ್‌ ಶಾಂತಕುಮಾರ್‌ ನಂ. 1 ಕನ್ನಗಿ ಸ್ಟೀಟ್‌ 
R/at. 17/14, ಪಳನಿ ಅಪ್ಪನ್‌ ಸ್ಪೀಟ್‌ Kಂottoor Salai ಮಹಾಲಿಂಗಪುರಮ್‌ Pollachi ಜಿಲ್ಲೆ 
Pollachi Post ಕೋಯಂಬತ್ತೂರು ಜಿಲ್ಲೆ, ಕೊಯಂಬತ್ತೂರು ತಮಿಳುನಾಡು-642001. 
ತಮಿಳುನಾಡು-642001. 2. ದಿ ಯುನೈಟೆಡ್‌ ಇಂಡಿಯಾ ಇನ್ನುರೆನ್ಸ್‌ ಕಂ. ಲಿ. 
11/2, ಕೆ.ಟಿ. ಕಾಂಫೆಕ್ಸ್‌ ನ್ಯೂ ಸ್ಕೀಮ್‌ ರೋಡ್‌ 
Pollachi, ತಮಿಳುನಾಡು-642002 

















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೯೫ 





ಅರ್ಜಿದಾರನಾದ ಶ್ರೀ ಕೆ. ನಾಗರಾಜ್‌ ಇವರು ತಮ್ಮ ಮಗನಾದ ಶ್ರೀ ಧನಶೇಖರ್‌ (ಚಾಲಕರು) ಇವರು 1ನೇ ಪ್ರತಿವಾದಿಗಳಾದ 
ಶ್ರೀ ಎನ್‌.ಎಸ್‌. ಚಕ್ರವರ್ತಿ, ಬಿನ್‌.ಎನ್‌. ಶಾ೦ತ್‌ ಕುಮಾರ್‌ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ : 19-3-2012 ರಂದು 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು. ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟನೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 748 ದ.ಕ. ಉಪ ವಿಭಾಗ-1, ಮ೦ಗಳೂರು. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಮಂಡ್ಯ ಉಪ ವಿಭಾಗ-ಮಂಡ್ಯ, ಇವರ ನ್ಯಾಯಾಲಯ. 


ಸಂಖ್ಯೆ ಕ ಡಬ್ಲ್ಯೂಸಿಎ : ಎಫ್‌ಸಿ/ಸಿಆರ್‌-3/2012, ದಿನಾಂಕ : 25-5-2012. 











ಪ್ರಕಟಣೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1 ಶ್ರೀ ರಾಮೇಗೌಡ ಬಿನ್‌ ಈರೇಗೌಡ ವಯಸ್ಸು 1 ಶ್ರೀ ಡಿ.ಕೆ. ದೇವರಾಜಯ್ಯ ಬಿನ್‌ ಲೇ ಕಾಳಯ್ಯ 
36 ವರ್ಷ ಮೇಜರ್‌ ದಮ್ಮನಿಂಗಲ ಗ್ರಾಮ ಶ್ರವಣಬೆಳಗೋಳ 
2. ಶ್ರೀಮತಿ ದೇವಿರಮ್ಮ ಮಗಳು ರಾಮೇಗೌಡ ಹೋಬಳಿ ಚನ್ನರಾಯಪಟ್ಟಣ ತಾಲ್ಲೂಕು ಹಾಸನ ಜಿಲ್ಲೆ 
ವಯಸ್ಸು 3 ವರ್ಷ 2. ಶ್ರೀ ಕೃಷ್ಣೇಗೌಡ ಬಿನ್‌ ಬೋರೇಗೌಡ ಮೇಜರ್‌ 
ಕೇಶವನಕಟ್ಟೆ ಗ್ರಾಮ ಬಿಂಡಿಗನ್‌ವಿಲೆ ಹೋಬಳಿ ತಿರಗನಹಳ್ಳಿ, ಗ್ರಾಮ ಹೊನಕೆರೆ ಹೋಬಳಿ ನಾಗಮಂಗಲ 
ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ ತಾಲ್ಲೂಕು ಮಂಡ್ಯ ಜಿಲ್ಲೆ. 
3. ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, 
ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ., ಎಂ.ಸಿ. 
ರೋಡ್‌, ಮಂಡ್ಯ. 

















ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ : 25-4-2012 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 1ನೇ 
ಅರ್ಜಿದಾರರ ಹೆಂಡತಿ 2ನೇ ಅರ್ಜಿದಾರರ ತಾಯಿಯಾದ ಶ್ರೀಮತಿ ವಸಂತಮ್ಮ ಇವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಬಳಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ಎರುದ್ಧ 
ಕ್ರಮ ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 


ಪ್ರಾರ್ಥಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗಧಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದ ನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 749 ಮಂಡ್ಯ ಉಪ ವಿಭಾಗ-2. ಮಂಡ್ಯ-571401. 


೩೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಮಂಡ್ಯ ಉಪ ವಿಭಾಗ-ಮಂಡ್ಯ, ಇವರ ನ್ಯಾಯಾಲಯ. 
ಸಂಖ್ಯೆ : ಡಬ್ಲ್ಯೂಸಿಎ : ಎಫ್‌ಸಿ/ಸಿಆರ್‌-4/2012, ದಿನಾಂಕ : 25-5-2012. 











ಪ್ರಕಟಣೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1 ಶ್ರೀ ಕರಣ್‌ ಸಿಂಗ್‌ ಬಿನ್‌ ಕೃಷ್ಣ ಸಿಂಗ್‌ ವಯಸ್ಸು 1 ಶ್ರೀ ಡಿ.ಕೆ. ದೇವರಾಜಯ್ಯ ಬಿನ್‌ ಲೇ ಕಾಳಯ್ಯ 
36 ವರ್ಷ ಮೇಜರ್‌ ದಮ್ಮನಿಂಗಲ ಗ್ರಾಮ 
2... ಬೋನಿಷ ಸಿಂಗ್‌ ಮಗಳು ಕರಣ್‌ ಸಿಂಗ್‌ ಶ್ರವಣಬೆಳಗೋಳ ಹೋಬಳಿ 
ವಯಸ್ಸು 1 1/2 ವರ್ಷ ಚನ್ನರಾಯಪಟ್ಟಣ ತಾಲ್ಲೂಕು ಹಾಸನ ಜಿಲ್ಲೆ 
ಕೇಶವನಕಟ್ಟೆ ಗ್ರಾಮ ಬಿಂಡಿಗನ್‌ವಿಲೆ ಹೋಬಳಿ 2. ಶ್ರೀ ಕೃಷ್ಣೇಗೌಡ ಬಿನ್‌ ಬೋರೇಗೌಡ ಮೇಜರ್‌ 
ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ ತಿರಗನಹಳ್ಳಿ, ಗ್ರಾಮ ಹೊನಕೆರೆ ಹೋಬಳಿ 
ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ. 
3. ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, 
ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ. 
ಎಂ.ಸಿ. ರೋಡ್‌, ಮಂಡ್ಯ. 

















ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ : 25-4-2012 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 1ನೇ 
ಅರ್ಜಿದಾರರ ಹೆಂಡತಿ 2ನೇ ಅರ್ಜಿದಾರರ ತಾಯಿಯಾದ ಶ್ರೀಮತಿ ತೇಜಸ್ವಿನಿ ಇವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಬಳಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ಎರುದ್ಧ 
ಕ್ರಮ ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 


ಪ್ರಾರ್ಥಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗಧಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದ ನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 750 ಮಂಡ್ಯ ಉಪ ವಿಭಾಗ-2. ಮಂಡ್ಯ-571401. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ, ಸಾಗರ ಇವರ ಕಾರ್ಯಾಲಯದಿಂದ 
ಸಂಖ್ಯೆ ಕ ಎಆರ್‌-25/ಡಿಎಕ್ಸ್‌ಎನ್‌/ಸ್ಥಿರೀಕರಣ/2012-13, ಬೆಂಗಳೂರು, ದಿನಾಂಕ : 2-5-2012. 


ವಿಷಯ : ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮಲ್ಲಾಪುರ ಸೊರಬ ತಾಲ್ಲೂಕು ಇದರ ಅಧಿಬಾರ ಅರ್ಜಿ 
ಸಂಖ್ಯೆ : 3/2003-04, ದಿನಾಂಕ : 5-9-2003 ಪಡೆಯಲಾದ ಇ.ಪಿ. ನಂ. 90/2004-05, ಇದರ ಅಮಲ್‌ಜಾರಿ 
ಸಂಬಂಧ ಸೊರಬ ತಾಲ್ಲೂಕು ಮಲ್ಲಾಪುರ ಗ್ರಾಮದ ಖಾತೆ ಇರುವ ನಂ. 21ಪಿ ಸ್ವತ್ತು ಇದರ ವಿಸ್ತೀರ್ಣ 607075 ಅಡಿ 
ಇದರಲ್ಲಿರುವ ಕೆಂಪು ಹೆಂಚಿನ ಮನೆಯನ್ನು ಹರಾಜು ಮಾಡಿ ಸ್ಥಿರೀಕರಣ ಆದೇಶದ ಬಗ್ಗೆ. 


ಉಲ್ಲೇಖ : ಮಾರಾಟಾಧಿಕಾರಿಗಳ ಪತ್ರ ಸಂಖ್ಯೆ : ಮಾ/ಡಿಎಕ್ಸ್‌ಎನ್‌/90/2004-05, ದಿನಾಂಕ : 2-5-2012. 


ಮಾರಾಟಾಧಿಕಾರಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಸಾಗರ ಇವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, 
ಮಲ್ಲಾಪುರ ಸೊರಬ ತಾಲ್ಲೂಕು ಇದರ ಮಾಜಿ ಕಾರ್ಯದರ್ಶಿಯಾದ ದಿವಂಗತ ಎಸ್‌. ಬಸವಂತಪ್ಪ ಇವರು ಸಂಘದಲ್ಲಿ ದುರುಪಯೋಗಪಡಿಸಿದ 
ಬಗ್ಗೆ ಅಧಿಬಾರ ಅರ್ಜಿ ಸಂಖ್ಯೆ : 3/2003-04 ರಲ್ಲಿ ಆದೇಶ ಪಡೆಯಲಾಗಿದ್ದು ಇದರ ಪ್ರಕಾರ ಇ.ಪಿ. ನಂ. 90/2004-05 ರಲ್ಲಿ ಕ್ರಮ 


ಜರುಗಿಸಿ ಮೇಲ್ಕಾಣಿಸಿದ ಸ್ಥಿರಾಸ್ತಿಯನ್ನು ವಿವಿಧ ದಿನಾಂಕಗಳಂದು ಹರಾಜು ನಡೆಸಿದಾಗ ಹರಾಜಿನಲ್ಲಿ ಯಾವುದೇ ಬಿಡ್ಡುದಾರರು ಭಾಗವಹಿಸದ ಕಾರಣ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೯೭ 





ದಿನಾಂಕ : 17-3-2012 ರಂದು ಪುನಃ ಹರಾಜು ನಡೆಸಿದಾಗಲೂ ಯಾವುದೇ ಬಿಡ್ಡುದಾರರು ಭಾಗವಹಿಸದೆ ಇರುವ ಕಾರಣ ಸಂಘಕ್ಕೆ ಬರಬೇಕಾದ 
7.50 ಲಕ್ಷ ರೂ.ಗಳಿಗೆ ಸದರಿಯವರಿಂದ ಜಮಾ ಬರಬೇಕಾಗಿದ್ದು ಬಿಡ್ಡನ್ನು 5.50 ಲಕ್ಷಕ್ಕೆ ಸಂಘದ ಹೆಸರಿಗೆ ನಿಲ್ಲಿಸಲಾಗಿತ್ತು. ಈ ಬಗ್ಗೆ ಸದರಿಯವರ 
ಕಾನೂನುಬದ್ದ ವಾರಸುದಾರರಾದ ಶ್ರೀಮತಿ ಸುಮಿತ್ರಮ್ಮ ಪಾಳ ಮುಂಡಗೋಡು ತಾಲ್ಲೂಕು ಉತ್ತರ ಕನ್ನಡ ಜಿಲ್ಲೆ ಇವರಿಗೆ ಪತ್ರ ಬರೆಯಲಾಗಿದ್ದು 
ತಮ್ಮ ಆಕ್ಷೇಪಣೆ ಏನೂ ಇಲ್ಲವೆಂದು ಲಿಖಿತವಾಗಿ ತಿಳಿಸಿರುತ್ತಾರೆ. ಅಲ್ಲದೆ ಶ್ರೀ ಶಿವನಗೌಡ ಇವರು ತಮ್ಮ ತಕರಾರು ಇರುವುದಾಗಿ ತಿಳಿಸಿದ್ದು 
ದಿನಾಂಕ : 5-4-2012 ರ ಅವರ ಪತ್ರದಲ್ಲಿ ನನ್ನ ಯಾವುದೇ ತಕರಾರು ಇಲ್ಲವೆಂದು ತಿಳಿಸಿರುತ್ತಾರೆ. ಆದರೆ ಈ ಸ್ಥಿರಾಸ್ತಿಗೆ ಸಂಬಂಧಿಸಿದರು 
ಇದುವರೆಗೂ ಯಾವುದೇ ಆಕ್ಷೇಪಣೆ ಮಾಡದೆ ಹಾಗೂ ಪತ್ರದ ಮುಖಾಂತರ ತಿಳಿಸದೇ ಇರುವುದರಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 


ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮ 1960ರ ನಿಯಮ 38(6)ರ ಅಡಿಯಲ್ಲಿ ಮಾರಾಟಾಧಿಕಾರಿ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ ಸಾಗರ ಇವರು ದಿನಾಂಕ : 17-3-2012 ರಂದು ಹರಾಜು ಮಾಡಿ ಹರಾಜಿನಲ್ಲಿ ಯಾವುದೇ ಬಿಡ್ಡುದಾರರು 
ಭಾಗವಹಿಸದೆ ಇರುವ ಕಾರಣ ರೂ. 5.50 ಲಕ್ಷ ರೂ.ಗಳಿಗೆ ಸಂಘಕ್ಕೆ ಬಿಡ್ಡನ್ನು ನಿಲ್ಲಿಸಿ ಸ್ಥಿರಾಸ್ತಿಯನ್ನು ಖಾಯಂಗೊಳಿಸುವ ಬಗ್ಗೆ ಉಲ್ಲೇಖದ ಪತ್ರದಲ್ಲಿ 
ಪ್ರಸ್ತಾವನೆ ಸಲ್ಲಿಸಿದ್ದು ಅದರಂತೆ ಬಹಿರಂಗ ಹರಾಜಿನಲ್ಲಿ ಮಾರಾಟ ಮಾಡಿರುರ ಸೊರಬ ತಾಲ್ಲೂಕು ಆನವಟ್ಟಿ ಹೋಬಳಿ ಕುಬಟೂರು 
ಗ್ರಾಮಪಂಚಾಯಿತಿಗೆ ಒಳಪಟ್ಟ ಮಲ್ಲಾಪುರ ಗ್ರಾಮದ ಖಾತೆ ನಂ. 21ಪಿ ರ ಸ್ವತ್ತು ಇದರ ವಿಸ್ತೀರ್ಣ ಪೂರ್ವ ಪಶ್ಚಿಮ 60 ಅಡಿಗಳು ಉತ್ತರ ದಕ್ಷಿಣ 75 
ಅಡಿಗಳು ಇದರಲ್ಲಿ ಹಳೇದಾದ ಕೆಂಪು ಹೆಂಚಿನ ಕಟ್ಟಡ ಸೇರಿದಂತೆ ಮಾರಾಟ ಮಾಡಿರುವುದನ್ನು ಸ್ಥಿರೀಕರಿಸಿ ಈ ಮೂಲಕ ಸೇಲ್‌ ಸರ್ಟಿಫಿಕೇಟ್‌ ಅನ್ನು 
ಜಾರಿ ಮಾಡುವ ಸಂಬಂಧವಾಗಿ ಖರೀದಿದಾರರು ಹರಾಜಿನ ಮೊತ್ತಕ್ಕೆ ಸ್ಟಾಂಪ್‌ ಪೇಪರ್‌ ತಲುಪಿಸಿ, ಈ ಆದೇಶ ತಲುಪಿದ 15 ದಿನಗಳೊಳಗಾಗಿ ಈ 
ಕೆಳಗೆ ಸಹಿ ಮಾಡಿರುವವರ ಸಮ್ಮುಖದಲ್ಲಿ ಹಾಜರುಪಡಿಸಲು ಆದೇಶಿಸಿದೆ. 


ಈ ಆದೇಶವನ್ನು ದಿನಾಂಕ : 2-5-2012 ರಂದು ನನ್ನ ಸ್ಪಹಸ್ತ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಜಾರಿ ಮಾಡಿರುತ್ತೇನೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌. 752 ಸಾಗರ ಉಪವಿಭಾಗ, ಸಾಗರ 


ಸಹಕಾರ ಸಂಘಗಳ ಉಪ ನಿಬಂಧಕರು, ಕೇಂದ್ರ ವಲಯ, ಬೆ೦ಗಳೂರು ನಗರ ಜಿಲ್ಲೆ. 
ನಂ. 146, 3ನೇ ಮುಖ್ಯ ರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರ, ಬೆಂಗಳೂರು ರವರ ಕಾರ್ಯಾಲಯ 


ಸಂಖ್ಯೆ : ಡಿಆರ್‌ಬಿ-ಸಿ/ಸಮಾಪನೆ/7/2012-13, ಬೆ೦ಗಳೂರು, ದಿನಾಂಕ : 18-5-2012. 


ವಿಷಯ : ಕಾರ್ಯ ನಿರ್ವಹಿಸದ ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸುವ ಬಗ್ಗೆ 
ಉಲ್ಲೇಖ : 1 ಸರ್ಕಾರದ ಆದೇಶ ಸಂಖ್ಯೆ : ಸಇ : 302 : ಎಸಸೇ : 2010, ಬೆ೦ಗಳೂರು, ದಿನಾಂಕ : 30-3-2011. 
2. ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ ಬೆಂಗಳೂರುರವರ ಪತ್ರ ಸಂಖ್ಯೆ ಡಿಆರ್‌ಬಿ-ಎನ್‌ : 
ಎಲ್‌ಕ್ಯೂಡಿ : 18: 2011-2012, ದಿನಾಂಕ : 24-2-2011. 


ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (1 ರ ಸರ್ಕಾರದ ಅಧಿಸೂಚನೆಯಂತೆ ಈ ಕೆಳಕಂಡ ಸಹಕಾರ ಸಂಘಗಳು ಈ ಕಛೇರಿ ವ್ಯಾಪ್ತಿಗೆ 
ಬರುವುದರಿಂದ ಉಲ್ಲೇಖ (2) ರಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ ಬೆಂಗಳೂರುರವರು ಸದರಿ ಸಮಾಪನೆಗೊಂಡಿರುವ 
ಸಹಕಾರ ಸಂಘಗಳ ಕಡತಗಳನ್ನು ಈ ಕಛೇರಿಗೆ ವರ್ಗಾಯಿಸಿರುತ್ತಾರೆ. ಈ ಅಂಶಗಳ ಹಿನ್ನಲೆಯಲ್ಲಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರಡಿಯಲ್ಲಿ ಹಾಗೂ ಸರ್ಕಾರದ 
ಆದೇಶ ಸಂಖ್ಯೆ : ಸಇ :302 :ಎಸಸೇ: 2010, ಬೆಂಗಳೂರು ದಿನಾಂಕ : 30-3-2011 ರ ಪ್ರಕಾರ ದತ್ತವಾಗಿರುವ ಅಧಿಕಾರದನ್ವಯ ಎಂ.ಡಿ. 
ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪ ನಿಬಂಧಕರು, ಕೇಂದ್ರ ವಲಯ, ಬೆಂಗಳೂರು ಆದ ನಾನು ಕಾರ್ಯ ನಿರ್ವಹಿಸದೆ ಸ್ಥಗಿತಗೊಂಡಿರುವ ಈ 
ಕೆಳಕಂಡ ಅನುಬಂಧದಲ್ಲಿ ನಮೂದಿಸಿರುವ ಸಹಕಾರ ಸಂಘಗಳಿಗೆ ಆಯಾ ಸಹಕಾರ ಸಂಘಗಳ ಹೆಸರಿನ ಮುಂದೆ ನಮೂದಿಸಿರುವವರನ್ನು 
ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಿರುತ್ತೇನೆ. 











ಅನುಬಂಧ 
ಕ್ರ ಸಂ. ಸಂಘದ ಹೆಸರು ಸಮಾಪನಾಧಿಕಾರಿ ಹೆಸರು 
1. ವಿಜಯನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ನಂ. | ಎಸ್‌.ಎಸ್‌. ಮಂಜುನಾಥ್‌, ದ್ವಿತೀಯ ದರ್ಜೆ ಸಹಾಯಕರು, 
32, 2ನೇ ಮುಖ್ಯ ರಸ್ತೆ ಬಸವೇಶ್ವರನಗರ ಲೇಔಟ್‌, ವಿಜಯನಗರ, | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ 
ಬೆಂಗಳೂರು-40. ವಲಯ ವೃತ್ತರವರ ಕಛೇರಿ, ಬೆಂಗಳೂರು 
pA ರಾಧಾಕೃಷ್ಣ ಪತ್ತಿನ ಸಹಕಾರ ಸಂಘ ನಿ, ನಂ. 41, 1ನೇ ಮಹಡಿ, 
10ನೇ ಅಡ್ಡರಸ್ತೆ ಮಾಗಡಿ ರಸ್ತೆ ಬೆಂಗಳೂರು-23 

















೩೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಸಮಾಪನಾಧಿಕಾರಿಗಳು ಸದರಿ ಸಹಕಾರ ಸಂಘಗಳ ಪ್ರಭಾರವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ಒಂದು ವಾರದೊಳಗಾಗಿ 
ವಹಿಸಿಕೊಂಡು ಈ ಕಛೇರಿಗೆ ವರದಿಯನ್ನು ಸಲ್ಲಿಸತಕ್ಕದ್ದು. ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮ 33 ರಂತೆ 
ಸಮಾಪನಾಧಿಕಾರಿಯ ಕರ್ತವ್ಯವನ್ನು ನಿರ್ವಹಿಸತಕ್ಕದ್ದು ಹಾಗೂ ನಿಯಮಗಳ ಪ್ರಕಾರ ಆಸ್ತಿ ಜವಾಬ್ದಾರಿಗಳನ್ನು ವಿಲೇ ಮಾಡಿ ಕ್ರಮ ಕೈಗೊಂಡು 
ಸಂಘವನ್ನು ಪುನಃಶ್ವೇತನಗೊಳಿಸಲು ಅಥವಾ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ಪಹಸ್ತಾಕ್ಷರ ಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18-5-2012 ರಂದು ಹೊರಡಿಸಲಾಗಿದೆ. 


ಎಂ.ಡಿ. ನರಸಿಂಹಮೂರ್ತಿ, 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 753 ಕೇಂದ್ರ ವಲಯ, ಬೆಂಗಳೂರು ನಗರ ಜಿಲ್ಲೆ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಪ್ರಕಟಣೆ 
ಸಂಖ್ಯೆ: ಕಾನಿಇ೦/ಬೆಬ್ಬಕಾವಿ/ಶಿ/109-18, ದಿನಾಂಕ: 18-5-2012. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 2003 ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣ 67 ಅನ್ವಯ ಈ ಕೆಳಗೆ 
ತಿಳಿಸಿರುವ ಯೋಜನೆಗಳನ್ನು ರೂಪಿಸಿದೆ. ಹಾಗೂ ಸದರಿ ಯೋಜನೆಗಳನ್ನು ಲೈಸೆನ್ಸ್‌ ದಾರರು ಮತ್ತು ಆಸಕ್ತರು ಯಾವುದೇ ಇತರ ವ್ಯಕ್ತಿಗಳ 


ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ಯೋಜನೆಯ ವಿವರಗಳು ಈ ಕೆಳಕಂಡಂತಿವೆ. 
ಯೋಜನೆಯ ವಿವರ : 


1 66/1 ಕೆವಿ ವಿದ್ಯುತ್‌ ವಿತರಣಾ ಕೇಂದ್ರವನ್ನು ದುಗ್ಗಾಲಪುರ ಗ್ರಾಮ ತರೀಕೆರೆ ತಾಲ್ಲೂಕ್‌, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರ್ಮಿಸುವುದು ಹಾಗೂ 
ಈ ಕೇಂದ್ರಕ್ಕೆ ಸಂಬಂಧಪಟ್ಟ 0.295 ಕಿ.ಮೀ ಉದ್ದದ 66 ಕೆವಿ ಲಿಲೋ ಪ್ರಸರಣ ಮಾರ್ಗವನ್ನು ನಿರ್ಮಿಸುವುದು. 


2. ಪ್ರಸ್ತಾಪಿಸಿರುವ 66/1 ಕೆವಿ ವಿದ್ಯುತ್‌ ವಿತರಣಾ ಕೇಂದ್ರ ದುಗ್ಗಾಲಪುರಗೆ 0.295 ಕಿ.ಮೀ ಉದ್ದದ 66 ಕೆವಿ ದ್ವಿ ಪ್ರಸರಣ ಮಾರ್ಗವನ್ನು 


ಜೋಡಿ ಗೋಪುರಗಳ ಮೇಲೆ 66 ಕೆವಿ ಭದ್ರಾ- ಚಿಕ್ಕಮಗಳೂರು ಜೋಡಿ ಪ್ರಸರಣ ಮಾರ್ಗದಿಂದ ನಿರ್ಮಿಸುವುದು ಹಾಗೂ ಈ ಪ್ರಸರಣ 
ಮಾರ್ಗವು ದುಗ್ಗಾಲಪುರ ಗ್ರಾಮದ ಸರಹದ್ದಿನ ಮುಖಾಂತರ ಹಾದು ಹೋಗುತ್ತದೆ. 


3. ಯೋಜನೆಯ ಉದ್ದೇಶ: ಈ ಯೋಜನೆಯಿಂದ ದುಗ್ಗಾಲಪುರ ಹಾಗೂ ಸುತ್ತಮುತ್ತಲಿನ ಸುಮಾರು 20 ಹಳ್ಳಿಗಳ ಸರಹದ್ದಿನಲ್ಲಿ ಬರುವ 
ನೀರಾವರಿ ಪಂಪುಸೆಟ್ಟುಗಳಿಗೆ ಮತ್ತು ಇತರ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಮತ್ತು ನಿರಂತರ ವಿದ್ಯುತ್‌ ಸರಬರಾಜು ಮಾಡಲು 
ಅನುಕೂಲವಾಗುತ್ತದೆ. 


ಈ ಮೇಲ್ಕಂಡ ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ ರೂ. 441.69 ಲಕ್ಷಗಳಾಗಿರುತ್ತವೆ ಹಾಗೂ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತವು ಮೇಲೆ ತಿಳಿಸಿದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ ಭಾಗ-3 (ಕೇಂದ್ರಿಯ ಕಾಯ್ದೆ 1885ರ 
13ರನ್ವಯ) ಅಧಿನಿಯಮ ಟೆಲಿಗ್ರಾಫ್‌ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತದೆ ಮತ್ತು ಚಲಾಯಿಸುತ್ತದೆ. ಸದರಿ ಯೋಜನೆಗೆ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 30 ದಿನಗಳೊಳಗಾಗಿ ಕಾರ್ಯನಿರ್ವಾಹಕ 
ಇಂಜಿನಿಯರ್‌ (ವಿ), ಚಿಕ್ಕ ಮಗಳೂರು ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಶಿವಮೊಗ್ಗ ಇವರ ಕಚೇರಿಗೆ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗಿ ವಿನಂತಿ 
ಹಾಗೂ ತದನಂತರ ಬರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ. 


ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), 
ಚಿಕ್ಕಮಗಳೂರು ಬೃಹತ್‌ ಕಾಮಗಾರಿ ವಿಭಾಗ, ಕ.ವಿ.ಪ್ರನಿ.ನಿ, 
ಪಿ.ಡಿ. 62 ಶಿವಮೊಗ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಕೇಂದ್ರ ವಲಯ, ಬೆ೦ಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರ, ಬೆಂಗಳೂರುರವರ ಕಾರ್ಯಾಲಯ. 
ವಿಷಯ: ಸಮಾಪನೆ ಸಹಕಾರ ಸಂಘಗಳ ನೋಂದಣಿಯನ್ನು ರದ್ಧತಿ ಮಾಡುವ ಬಗ್ಗೆ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ ವಲಯ, ಬೆಂಗಳೂರು ರವರ 
ಪತ್ರ ಸಂಖ್ಯೆ : ಎಆರ್‌ಬಿ-45(ಸಿ)ಸಮಾಪನೆ/95/2011-12/ದಿನಾ೦ಕ: 26-03-2012. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೬೯೯ 





ವಿಷಯಕ್ಕೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ ವಲಯ ವೃತ್ತ, ಇವರು ಉಲ್ಲೇಖಿತ ಪತ್ರದಲ್ಲಿ ಈ 
ಕೆಳಕಂಡ ಸಹಕಾರ ಸಂಘಗಳ ನೋಂದಣಿ ರದ್ಧತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 7 ರಡಿಯಲ್ಲಿ 
ನೋಂದಣಿಗೊಳಿಸಲಾದ ಈ ಸಂಘಗಳ ನೋಂದಣಿಯಾದ ವಿಳಾಸದಲ್ಲಿ ಕಾರ್ಯ ನಿರ್ವಹಿಸದೆ ಸ್ಥಗಿತಗೊಂಡಿದ್ದು, ಹಾಗೂ ಸದರಿ ಸಹಕಾರ ಸಂಘಗಳಿಗೆ 
ಸಂಬಂಧಿಸಿದ ಯಾವುದೇ ದಾಖಲೆಗಳು ಹಾಗೂ ಲೆಕ್ಕಪತ್ರಗಳು ಲಭ್ಯವಿರುವುದಿಲ್ಲವೆಂದು, ಸದರಿ ಸಹಕಾರ ಸಂಘಗಳ ಆಸ್ತಿ ಜವಾಬ್ದಾರಿಗಳು ಶೂನ್ಯವೆಂದು 
ಪರಿಗಣಿಸಿ ಹಾಗೂ ಸದರಿ ಸಂಘಗಳನ್ನು ಪುನಃಶ್ಚೇತನಗೊಳಿಸಲು ಯಾರೂ ಮುಂದೆ ಬಂದಿರುವುದಿಲ್ಲ. ಹಾಗೂ ಈ ಸ್ಥಿತಿಯಲ್ಲಿರುವ ಸಂಘಗಳಿಂದ 
ಯಾವುದೇ ಪ್ರಯೋಜನೆಗಳು ಇಲ್ಲದಿರುವುದನ್ನು ಮನಗಂಡು ಈ ಸ್ಥಿತಿಯಲ್ಲಿ ಮುಂದುವರೆಸುವುದರಲ್ಲಿ ಯಾವುದೇ ಉಪಯೋಗವಿಲ್ಲದ ಕಾರಣ, 
ಸಂಬಂಧಿಸಿದ ಸಂಘಗಳ ನೋಂದಣಿಯನ್ನು ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರಡಿಯಲ್ಲಿ ರದ್ದುಗೊಳಿಸಲು ತೀರ್ಮಾನಿಸಿ, ಶಿಫಾರಸ್ಸು 


ಮಾಡಿರುತ್ತಾರೆ. 


ಸದರಿ ಸಮಾಪನೆಯಲ್ಲಿರುವ ಸಹಕಾರ ಸ೦ಘಗಳು ಸರ್ಕಾರಕ್ಕೆ ಷೇರು ಸಾಲ ಅಥವಾ ಇತರೇ ಯಾವುದೇ ಬಾಕಿ ಇರುವುದಿಲ್ಲವೆಂದು ಸಂಘದ 
ಇತರೆ ಆಸ್ತಿ-ಜವಾಬ್ದಾರಿಗಳಿಗೆ ರಹವಿಲ್ಲವೆಂಬ ಅಂಶವನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಳಿಸಿರುತ್ತಾರೆ. ಸದರಿ ಸಂಘಗಳ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸುವುದು ಸೂಕ್ತವೆ೦ದು ಮನಗಂಡು ಈ ಕೆಳಗಿನ ಆದೇಶ ಹೊರಡಿಸಲಾಗಿದೆ. 


ಆದೇಶ 
ಕ್ರಸಂ:ಡಿಆರ್‌ಬಿ-ಸಿ/ನೋ ರದ್ಧತಿ/51/2011-2012, ದಿನಾಂಕ: 30-03-2012. 


ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 75 ರಡಿಯಲ್ಲಿ ಸರ್ಕಾರದ ಅಧಿಸೂಚನೆ ಕ್ರಮಾಂಕ:ಸಇ:302:ಎಸಸೇ:2010 ದಿನಾಂಕ: 
30-03-2011 ರನ್ವಯ ನನಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಎಂ.ಡಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪ ನಿಬಂಧಕರು, ಕೇಂದ್ರ 
ವಲಯ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಈ ಕೆಳಕಂಡ ಸಂಘಗಳ ನೋಂದಣಿ ಸಂಖ್ಯೆಯನ್ನು ಮೇಲೆ ತಿಳಿಸಿದ ಕಾರಣಗಳಿಗಾಗಿ 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 





ಕ್ರಮ ಸಮಾಪನಾ ಸಹಕಾರ ಸಂಘದ ಹೆಸರು 


ಖ್‌ 





1 ಬಿ.ಎಂ.ಎಸ್‌. ಕಾಲೇಜು ಎಂಪ್ಲಾಯೀಸ್‌ ಸಹಕಾರ ಸಂಘ ನಿಯಮಿತ, ಬೆಂಗಳೂರು 





2 ಬೆಂಗಳೂರು ಸಿಟಿ ಅರ್ಬನ್‌ ಸಹಕಾರ ಸಂ.ನಿ, ಗಾಂಧಿನಗರ, ಬೆಂಗಳೂರು 





3 ರಂಗನಾಥಸ್ವಾಮಿ ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪತ್ತಿ ಮಾರಾಟ ಸಂಘ ನಿ. ಬೆಂಗಳೂರು. 





4 (ಶ್ರೀ ಚೇತನ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ನಂ.204, 8ನೇ ಮೈನ್‌, 2ನೇ ಬ್ಲಾಕ್‌, ಜಯನಗರ, ಬೆಂಗಳೂರು. 





5 ಉಕ್ಕಡದಪಾಳ್ಯ ಬಳಕೆದಾರರ ಸಹಕಾರ ಸಂಘ ನಿ, ಹೊನ್ನಾರಪೇಟೆ, ವಿವೇಕನಗರ, ಬೆಂಗಳೂರು. 





6 ಮಾಧವನಗರ ಬಳಕೆದಾರರ ಸಹಕಾರ ಸಂಘ ನಿ, ಮಾಧವನಗರ, ಬೆಂಗಳೂರು 





7 ಪ್ರೊಡೆನ್ಸಿಯಲ್‌ ಬಳಕೆದಾರರ ಸ.ಸಂ.ನಿ, ನಂ.45, ರಿಚ್‌ಮಂಡ್‌ ರಸ್ತೆ ಬೆಂಗಳೂರು-25 


ಲ 





8 | ಫ್ರೇಜರ್‌ ಟೌನ್‌ ಬಳಕೆದಾರರ ಸಹಕಾರ ಸಂಘ ನಿ, ಬೆ೦ಗಳೂರು 





9 | ವಿ.ವೈ.ಎಸ್‌.ಆಫೀಸರ್ಟ್‌ ಕ್ರೆಡಿಟ್‌ ಕೋ.ಆಪರೇಟೀವ್‌ ಸೊಸೈಟಿ ಲಿ. ನಂ. 86/, 1ನೇ ಮಹಡಿ, ಡಿ.ವಿ.ಜಿ.ರಸ್ತೆ, ಬೆಂಗಳೂರು 





10 ಎನ್‌.ಟಿ.ಸಿ. ನೌಕರರ ಪತ್ತಿನ ಸಹಕಾರ ಸಂಘ ನಿ, ಕೆ.ಹೆಚ್‌. ರಸ್ತೆ, ಬೆಂಗಳೂರು. 





11 ಕಮರ್ಷಿಯಲ್‌ ಎಂಪ್ಲಾಯೀಸ್‌ ಪತ್ತಿನ ಸ.ಸಂ.ನಿ. ಓಟಿಎಸ್‌ ರಸ್ತೆ ಬೆಂಗಳೂರು 





12 ಹಿಂದುಸ್ಥಾನ್‌ ಮಿಲ್ಕ್‌ ಫುಡ್‌ ಮ್ಯಾನುಫ್ಯಾಕ್ಷರಿಂಗ್‌ ನೌಕರರ ಬಳಕೆದಾರರ ಸ.ಸಂ.ನಿ, ನಂ.2, 5ನೇ ಮುಖ್ಯರಸ್ತೆ, ವಿಲ್ಲನ್‌ ಗಾರ್ಡನ್‌, 
ಬೆಂಗಳೂರು. 





133 | ಫುಡ್‌ ಕಾರ್ಪೋರೇಷನ್‌ ಆಫ್‌ ಇಂಡಿಯಾ (ಕರ್ನಾಟಕ) ನೌಕರರ ಕ್ರೆಡಿಟ್‌ ೬ ತ್ರಿಫ್ಟ್‌ ಸಸಂನಿ, ನಂ3, ಪಲ್ಲವಿ ಕಾಂಫ್ಲೆಕ್ಟ್‌ 
ಮಿಷನ್‌ ರಸ್ತೆ ಬೆಂಗಳೂರು. 





14 | ಅಲ್‌ ಫಯಾಜ್‌ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ, ಬೆಂಗಳೂರು 














ಈ ಆದೇಶವನ್ನು ನನ್ನ ಸ್ಪಹಸ್ತ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 30-03-2012 ರಂದು ಹೊರಡಿಸಿರುತ್ತೇನೆ. 


ಎಂ.ಡಿ.ನರಸಿಂಹಮೂರ್ತಿ, 
ಸಹಕಾರ ಸಂಘಗಳ ಉಪ-ನಿಬಂಧಕರು, 
ಪಿ.ಆರ್‌. 754 ಕೇಂದ್ರ ವಲಯ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 


೩೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಮಮ 178 ಎಸ್‌ಜೆಡಿ 2012, ದಿನಾಂಕ: 17-5-2012. 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಮಮಇ/264/ಎಸ್‌ಜೆಡಿ/2011 ದಿನಾಂಕ 21-10-2011 ರ ಆದೇಶ ಭಾಗದ ಕಂಡಿಕೆ -1 ರ ಉಪ ಕಂಡಿಕೆ 
(2)ರ ನಂತರ ಉಪ ಕಂಡಿಕೆ (2) (ಎ) ರಲ್ಲಿ ಈ ಕೆಳಕಂಡ ವ್ಯಾಕಗಳನ್ನು ಸೇರಿಸಿ ತಿದ್ದಿ ಓದಿಕೊಳ್ಳತಕ್ಕದ್ದು. 


“ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಮಮಇ 192 ಎಸ್‌ಜೆಡಿ 99 ದಿನಾಂಕ: 05-02-2003ರಲ್ಲಿನ ಈ ಕೆಳಕಂಡ ವಿಕಲಚೇತನರ 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆಯ ಅಧೀಕ್ಷಕರುಗಳ ಹೆಸರು ಮತ್ತು ಅವರ ಹೆಸರಿನ ಮುಂದೆ ನಮೂದಿಸಿರುವ ಪದೋನ್ನತಿ 
ದಿನಾಂಕವನ್ನು ಹಿಂತೆಗೆದುಕೊಳ್ಳಲಾಗಿದೆ. 























ಕ್ರಸಂ. | ಜೇಷ್ಟತಾ ಪಟ್ಟಿ ನೌಕರರ ಹೆಸರು ಪದೋನ್ನತಿ 
ಕ್ರಮ ಸಂಖ್ಯೆ (ಶ್ರೀಯುತರು) ದಿನಾಂಕ 
1 16 ಎಸ್‌.ವಿ.ಜಾನಾಬಾಯಿ 10-8-99 
3 26 ಹೆಚ್‌.ಎಸ್‌.ಬಲರಾಮ 10-8-99 
4 28 ಬೆಳ್ಳಿಯಪ್ಪಗೌಡ 10-8-99 
7 40 ಕೆ.ಮುನಿರಾಜು 10-8-99 
8 15 ಬಿ.ಎಂ.ಹೊಸಪೇಟೆ 31-5-01 

















(2) (ಬಿ) “ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಮಮಇ 364 ಎಸ್‌ಜೆಡಿ 2004 ದಿನಾಂಕ: 16-02-2010 ರಲ್ಲಿನ ಈ ಕೆಳಕಂಡ ವಿಕಲಚೇತನರ 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆಯ ಅಧೀಕ್ಷಕರುಗಳ ಹೆಸರು ಮತ್ತು ಅವರ ಹೆಸರಿನ ಮುಂದೆ ಪೂರ್ವಾನ್ವಯ ಬಡ್ತಿಗೆ ಅರ್ಹತೆ 
ದಿನಾಂಕ ನಮೂದಿಸಿರುವುದನ್ನು ಹಿಂತೆಗೆದುಕೊಳ್ಳಲಾಗಿದೆ ಶಿ 








ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಪದನಾಮ ಶ್ರೀ/ಶ್ರೀಮತಿ ಪೂರ್ವಾನ್ವಯ ಬಡಿಗೆ 
ಅರ್ಹತೆ ದಿನಾಂಕ 
1 ಮೂಕಾಂಬಿಕ, 04-02-2004 


ಅಧೀಕ್ಷಕರು, ಬಾಲಕಿಯರ ಬಾಲಮಂದಿರ, ಉಡುಪಿ 





2 ಎ.ಬಿ.ಮುನಿಯಪ್ಪನವರ್‌, 04-02-2004 
ಅಧೀಕ್ಷಕರು, ಬಾಲಕರ ಬಾಲಮಂದಿರ, ಹುಬ್ಬಳ್ಳಿ. 


1 





3 ಎನ್‌.ಎ.ಪುಟ್ಟಪ್ಪನವರ್‌, 04-02-2004 
ಅಧೀಕ್ಷಕರು, ಮನೋವಿಕಲ ಬಾಲಕಿಯರ ಬಾಲಮಂದಿರ, ಹುಬ್ಬಳ್ಳಿ. 


[0 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 764 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು -560018. 
ವಿಷಯ: ಸಮಾಪನೆಯಲ್ಲಿರುವ ಭದ್ರಾವತಿ ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಭದ್ರಾವತಿ 
ಇದರ ನೋಂದಣಿ ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಆದೇಶ ಸಂ:ಜೆಆರ್‌ಬಿ/ಸಮಾಪನೆ/16/1997-98 ದಿನಾಂಕ: 30-06-2004. 
2. ಈ ಕಛೇರಿಯ ಆದೇಶ ಸಂ:ಜೆಆರ್‌ಬಿ/ಸಮಾಪನೆ/16/ಎಲ್‌ಎ೦ಸಿ/1997-98 ದಿನಾಂಕ: 21-02-1997. 
3. ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗರವರ ಪತ್ರ ನಂ: 
ಡಿಆರ್‌ಎಸ್‌/ಎಲ್‌ಕ್ಕೂಡಿ/73/ 1996-97 /ದಿನಾ೦ಕ: 06-11-2004. 
4. ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗರವರ ಪತ್ರ ನಂ: 
ಡಿಆರ್‌ಎಸ್‌/ಸಮಾಪನೆ/ಸಿಆರ್‌-73 / 1996-97 /ದಿನಾಂಕ: 27-03-2012. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ ೩೭೦೧ 





ಪ್ರಸ್ತಾವನೆ: 


ಸಮಾಪನೆಯಲ್ಲಿರುವ ಭದ್ರಾವತಿ ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಭದ್ರಾವತಿ ಈ ಸಹಕಾರ ಸಂಘವು 
ತಾಲ್ಲೂಕು ಮಟ್ಟದ ಕಾರ್ಯವ್ಯಾಪ್ತಿಯನ್ನು ಹೊಂದಿ ಆದೇಶ ಸಂ:823/1961-62 ದಿನಾಂಕ 08-03-1962 ರಂದು ನೋಂದಣೆಯಾಗಿರುತ್ತದೆ. 
ಉಪನಿಯಮಗಳ ಉದ್ದೇಶಗಳಂತೆ ಕಾರ್ಯನಿರ್ವಹಿಸದೆ ಯಾವುದೇ ಕಾರ್ಯ ನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಉಪ 
ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗರವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ (0ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು 
ಸಮಾಪನೆಗೊಳಿಸಲಾಗಿತ್ತು. ಸಮಾಪನಾಧಿಕಾರಿಯಾಗಿ ಸಹಕಾರ ಸ೦ಘಗಳ ನಿರೀಕ್ಷಕರು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಕಚೇರಿ ಭದ್ರಾವತಿ ಇವರನ್ನು 
ನೇಮಕ ಮಾಡಲಾಗಿತ್ತು. ತದನಂತರ ಉಲ್ಲೇಖ(2)ರ ಆದೇಶದಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಭದ್ರಾವತಿ ಇವರನ್ನು ಮರುನೇಮಕ ಮಾಡಲಾಯಿತು. 
ಸಮಾಪನಾಧಿಕಾರಿ ದಿನಾಂಕ: 15-03-2004 ರಂದು ಪ್ರಭಾರ ಪಡೆದು ಸಮಾಪನಾ ಕಾರ್ಯಕ್ಕೆಗೊಂಡಿರುತ್ತಾರೆ. ದಿನಾಂಕ: 15-03-2012 ರಂದು ನಡೆದ 
ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಸಂಘದ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ವಿಲೇವಾರಿ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು 
ಶೂನ್ಯಗೊಳಿಸಿರುತ್ತಾರೆ ಮತ್ತು ಸಂಘದ ನೋಂದಣಿ ಕ್ರಮಾಂಕವನ್ನು ರದುಪಡಿಸಲು ತೀರ್ಮಾನಿಸಿರುತ್ತಾರೆ. ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗರವರು ಪ್ರಸ್ತಾವನೆಯನ್ನು ಪರಿಶೀಲಿಸಿ ನೋಂದಣಿ ರದ್ದುಪಡಿಸಲು ಶಿಫಾರಸ್ಸು ಮಾಡಿ ಸಲ್ಲಿಸಿರುತ್ತಾರೆ. 


ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ : 31-03-2011 ಕ್ಕೆ ಇದ್ದಂತೆ ಸಂಘದಲ್ಲಿ ಸರ್ಕಾರದ ಬಡ್ಡಿರಹಿತ ಸಾಲ ರೂ.1325-00 ಸರ್ಕಾರದ 
ಸಾಲದ ದಂಡದ ಬಡ್ಡಿ ರೂ.2094-00 ಗಳ ಜವಾಬ್ದಾರಿ ಮಾತ್ರ ಇದ್ದು, ಯಾವುದೇ ಆಸಿಮೂಲಗಳು ಇರುವುದಿಲ್ಲಾ. ಸರ್ಕಾರಕ್ಕೆ ಈ ಮೊತ್ತ ಪಾವತಿಸಲು 
ಸಹಕಾರ ಸಂಘಗಳಿಂದ ದೇಣಿಗೆ ಪಡೆದು ದಿನಾಂಕ: 09-03-2012 ರಂದು ಚಲನ್‌ ನಂ:-03 ಮತ್ತು -04 ರಲ್ಲಿ ಸರ್ಕಾರಕ್ಕೆ ಪಾವತಿಸಿರುತ್ತಾರೆ. ಆಸ್ತಿ- 
ಜವಾಬ್ದಾರಿ ವಿಲೇವಾರಿ ಮಾಡಿರುತ್ತಾರೆ. ಮತ್ತು ದಿನಾಂಕ: 15-03-2012ಕ್ಕೆ ಇದ್ದಂತೆ ಆಸ್ತಿ-ಜವಾಬ್ದಾರಿಯನ್ನು ಸಮಾಪನಾಧಿಕಾರಿ ಶೂನ್ಯಗೊಳಿಸಿರುತ್ತಾರೆ. 
ದಿನಾಂಕ: 22-12-2011 ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ 
ಜಿಲ್ಲೆ. ಶಿವಮೊಗ್ಗರವರ ಶಿಫಾರಸ್ಸನ್ನು ಅಂಗೀಕರಿಸಿ ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು 
ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಂಘದ 
ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ 
ಸಂ:- ಜೆಆರ್‌ಬಿ/ಸಮಾಪನೆ/16/1997-98, ದಿನಾಂಕ: 31-03-2012. 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಒ:139 ಸಿಎಲ್‌ಎಂ 2011 
ದಿನಾಂಕ: 17-02-2011 ರನ್ವಯ ದತ್ತವಾಗಿರುವ ಅಧಿಕಾರದನ್ವಯ ಸಿ.ಎಸ್‌.ವಿರೇಶ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು ಆದ ನಾನು ಸಮಾಪನಾದೇಶಿತ ಭದ್ರಾವತಿ ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಭದ್ರಾವತಿ ಈ ಸಹಕಾರ 
ಸಂಘದ ನೋಂದಣಿ ಸಂಖ್ಯೆ : 823/1961-62 ದಿನಾ೦ಕ: 08-03-1962 ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ, ಆದೇಶ ಹೊರಡಿಸಿರುತ್ತೇನೆ. 


ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 


ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 31-03-2012 ರಂದು ನೀಡಲಾಗಿದೆ. 


ಸಿ.ಎಸ್‌. ವೀರೇಶ್‌, 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಪಿ.ಆರ್‌. 768 ಬೆಂಗಳೂರು ಪ್ರಾಂತ, ಬೆಂಗಳೂರು. 


PROCEEDINGS OF THE DISTRICT AND SESSIONS COURT, HAVERI, AT HAVERI 
Subject: Handing over charge of compilation of Chief Administrative Officer post held by Sri. Srimanth 
Kanni, who is retiring on 31-05-2012 after superannuation. 
Read: 1. Hon'ble High Court Notification No.LCA-ll. 11 (Rtmt)/2011 Dtd: 25-05-2012. 
2. Office Note Dtd: 31° May 2012 and orders passed thereon. 
Preamble: 
The Hon'ble High Court under Notification No. LCA-ll (Rtmt)/2011 Dtd: 25-05-2012 has permitted Sri. Srimanth Kanni, 
Chief Administrative Officer District and Sessions Court, Haveri to retire from service w.e.f., 31-05-2012 on attaining the age of 


೩೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 





superannuation as per Rule 95 (1) of K.C.S. Rules. Hence the incharge arrangement of Chief Administrative Officer's post has 
to be made, Hence the following: 
OFFICE ORDER No.66/2012, DATED: 31° MAY 2012. 
Sri B. Serenivas, Administrative Sheristedar, District and Sessions Court Haveri, is placed incharge of the post of Chief 
Administrative Officer w.e.f, 01-06-2012 until further orders. He shall receive the entire charge of the complilation held by 
Sri. Srimanth Kanni, Chief Administrative Officer, who is retiring on 31-05-2012 A.N., on superannuation. 


H.P. SANDESH 
District and Sessions Judge, 
P.R. 769 Haveri. 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES (KARNATAKA) BANGALORE- 
CLARIFICATION UNDER SECTION 59 (4) OF THE KARNATAKA VALUE ADDED TAX ACT-2003. 


Sub: KVAT Act, 2003-Clarification under Section 59(4) on ‘Plastic scrap'-reg. 
Ref: Application dated. 21-03-2012 of M/s Ayub Enterprises, Bangalore. TIN No. 29100450328. 


In the application cited above M/s Ayub Enterprises,, No. 24/A, 1° Main, 4" Cross, Popular colony, Near Almas Plaza, 
Bommanahalli, Bangalore-560 068 has sought clarification regarding the rate of tax applicable on Waste Plastic Scrap’. 


2. Section 59(4) of the Karnataka Value Added, Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. |! is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose of maintaining uniformity in the 
work of assessments and collection of revenue. 

3. Hence the following clarification is issued. 

CLARIFICATION No. CLR. CR. 242/11-12, DATED 26-05-2012. 


It is clarified that ‘Waste Plastic Scrap’ is liable to tax at 5% as per serial No. 133 of Notification No.FD 197 CSL 2005(6) 
dated: 30-04-2005 read with entry 51 of the Third Schedule to the Karnataka Value Added Tax Act, 2003. 


PRADEEP SINGH KHAROLA 
Commissioner of Commercial Taxes, 
P.R. 770 (Karnataka) Bangalore. 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES (KARNATAKA) BANGALORE- 
CLARIFICATION UNDER SECTION 59 (4) OF THE KARNATAKA VALUE ADDED TAX ACT-2003. 


Sub: KVAT Act, 2003-Clarification under Section 59(4) regarding the rate of tax applicable 


on certain goods-reg. 
Ref: Application dated. 07-10-2011 of M/s H.D. Silva & Company, Mangalore-575 001 - TIN - 29750099267. 


In the application cited above M/s H.D. ‘Silva & Company, K.S.Rao Road, Opp: Prabhat Talkies, Mangalore-575 001 has 
sought clarification regarding the rate of tax applicable on certain commodities. 


2. Section 59(4) of the Karnataka Value Added, Tax Act, 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. It is examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 


3. Hence the following clarification is issued. 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧ ೨೦೧೨ 


೩೭೦೩ 





CLARIFICATION No. CLR. CR. 133/2011-12, DATED 23-05-2012. 


It is hereby clarified that the rates of tax applicable on the following goods are as indicated below : 





























51.110. Goods Rate of tax 
1 Oil Expellar machine and parts of Oil | 14% under Section 4(1) (b) of the KVAT 
Expeller machine, Rotary Oil Mill (Oil | Act, 2003. 
Ghana), Parts of Rotary Oil Mill 
2 (i) Flour Milling Pulveriser 5% under entry 38 of the table in 
Notification No. FD 316 CSL 2005(1 dated 
05-08-2005. 
(1) Parts of Pulveriser 14% under Section 4(1) (b) of the KVAT 
Act, 2003. 
3 (i) Coffee Grinder 5% under entry 41 of the table in 
Notification No. FD 316 CSL 2005(1) dated 
05-08-2005. 
(1) Parts of Coffee Grinder 14% under Section 4(1) (b) of the KVAT 
Act, 2003. 
4 Coffee seed Roasting Machine 5% under entry 41 of the table in 
Notification No. FD 316 CSL 2005(1 dated 
05-08-2005. 
5 Flour Shifter and grading Machines 5% under entry 38 of the table in 
Notification No. FD 316 CSL 2005(1) dated 
05-08-2005. 
6 Parts of Stone crusher 14% under Section 4(1) (b) of the KVAT 
Act, 2003. 

















PRADEEP SINGH KHAROLA 
Commissioner of Commercial Taxes, 


P.R. 771 (Karnataka) Bangalore. 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES (KARNATAKA), BANGALORE- 
CLARIFICATION UNDER SECTION 59 (4) OF THE KARNATAKA VALUE ADDED TAX ACT-2003. 


Sub: KVAT Act, 2003-Clarification under Section 59(4) regarding the rate of tax 


applicable on certain goods - reg. 


Ref: Application dated. 07-03-2012 of Mis Leo Metal Pvt.Lid, Bangalore- 560099. 
TIN — 29460074158. 


In the application cited above M/s Leo Metal Pvt.Ltd, No. 235-B, Bommasandra Industrial Area, Anekal Taluk, Bangalore- 
560099 has sought clarification regarding the rate of tax applicable on “Aluminium circles, sheets, Pressure cooker & Non stick 


utensils. 


2. Section 59(4) of the Karnataka Value Added, Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. |! is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose of maintaining uniformity in the 


work of assessments and collection of revenue. 


3. Hence the following clarification is issued. 



































೩೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ-೩ 
CLARIFICATION No. CLR. CR. 234/11-12, DATED 18-05-2012. 
It is hereby clarified that the rates of tax applicable on the following goods are as indicated under :- 
Sl.No. Goods Rate of tax 
1 Aluminium circles 5% under entry 67 of the Third Schedule to 
the KVAT Act, 2003. 
2 Aluminium Sheets | 5% under entry 67 of the Third Schedule to 
the KVAT Act, 2003. 
3 Pressure Cooker 5% under entry 5 of the Third Schedule to 
the KVAT Act, 2003. 
4 Non-Stick utensils | 5% under entry 5 of the Third Schedule to 
the KVAT Act, 2003. 
PRADEEP SINGH KHAROLA 
Commissioner of Commercial Taxes, 
P.R. 772 


(Karnataka), Bangalore. 


ಕಂದಾಯ ಸಚಿವಾಲಯ 
ನಮೂನೆ 29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96. 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 323 ಎಲ್‌ಜಿಬಿ 2011, ಬೆಂಗಳೂರು, ದಿನಾಂಕ: 06.06.2012. 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ 68ನೇ ಪ್ರಕರಣದ (5)ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ:03-10-2009ರ ದಿನಾಂಕದ 
ಎಲ್‌ಎನ್‌ಡಿ/ಸಿಆರ್‌-467/08-09ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ 
ಪಡಿಸಿದ ಬಿ-ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ ಜಿಲ್ಲಾಧಿಕಾರಿ, ಬೆ೦ಗಳೂರು ಜಿಲ್ಲೆ 
ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ ಸರ್ಕಾರಿ ಬಿ-ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು 
ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 





ಜಮೀನು ಇರುವ ಗ್ರಾಮ 


ಕಾಡುಗೋಡಿ, ಬಿದರಹಳ್ಳಿ ಹೋಬಳಿ 





ತಾಲೂಕು 
[ae] 


ಬೆಂಗಳೂರು ಪೂರ್ವ ತಾಲ್ಲೂಕು 





ಜಿಲ್ಲ 


ಬೆ೦ಗಳೂರು ನಗರ ಜಿಲ್ಲೆ 





ಸದರಿ ಭಾಗದ ವರ್ಣನೆ 


ಧರ್ಮದ ತೋಪು 





ಸರಿ ಸುಮಾರು ವಿಸ್ತೀರ್ಣ 


0-20 ಗುಂಟೆ (ಸರ್ವೆ.ನಂ.295) 





ಮೇರೆಗಳು 








ಪೂರ್ವಕ್ಕೆ: ಸ.ನಂ.295ರ ಉಳಿಕೆ ಜಮೀನು 
ಪಶಿಮಕ್ಕೆ: ಸ.ನಂ.297ರ ಜಮೀನು 








ಪಿ.ಆರ್‌. 813 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಕೆ. ರಾಮಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ). 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೦೫ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ಕ್ರಸಂ. ಡಿಆರ್‌ಡಿ/ಎಲ್‌ಕ್ಯೂಡಿ/ ಸಿಆರ್‌/ /2011-2012 ದಿನಾಂಕ: 29-03-2012. 


ವಿಷಯ:- ಸಮಾಪನೆಯಲ್ಲಿರುವ ಕನಕ ಕೋಳಿ ಸಾಕಾಣಿಕೆದಾರರ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. ಗೊರ್ಬಕಟ್ಟೆ, 
ಚಳ್ಳಕೆರೆ ತಾಲ್ಲೂಕು ಇದರ ನೋಂದಣಿ ರದ್ದತಿ ಮಾಡುವ ಬಗ್ಗೆ. 
ಉಲ್ಲೇಖ:- 1 ಈ ಕಛೇರಿ ಆದೇಶ ಸಂಖ್ಯೆ/ಡಿಆರ್‌ಡಿ/ಎಲ್‌ಕ್ಕೂಡಿ /ಸಿಆರ್‌/ 27/2010-11 ದಿನಾಂಕ; 30-12-2010. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ 
ಸಂ/ಸನಿ/30/838/ ನೋಂದಣಿರದ್ದತಿ/ಸಿಆರ್‌/2011-12 ದಿನಾಂಕ: 17-03-2012. 


ಪ್ರಸ್ತಾವನೆ : - 


ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಕನಕ ಕೋಳಿ ಸಾಕಾಣಿಕೆದಾರರ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. 
ಗೊರ್ಲಕಟ್ಟೆ ಚಳ್ಳಕೆರೆ ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ/ಸನಿ30/ 78/ಆರ್‌ಜಿಎನ್‌/30487/2001-02 ದಿನಾಂಕ: 09-08-2001 ರಂದು 
ನೋಂದಣಿಯಾಗಿದ್ದು, ಸಂಘವು 2008-09 ರಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಸ್ಥಗಿತಗೊಂಡಿದ್ದು, ಉಲ್ಲೇಖ 0 ರ 
ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನ:ಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ: 
27-01-2012 ರಂದು ನಡೆದಿದ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು 
ಹೊಂದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತ:ಖ್ರೆಯನ್ನು ದಿನಾಂಕ: 31-03-2011 ರ ಅಂತ್ಯಕ್ಕೆ ಶೂನ್ಯ ಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು 
ಯಥಾ ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ ಸಂಘದ ಸದಸ್ಕರುಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ 
ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ (2) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ: 27-01-2012 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು 
ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 


-ಆದೇಶ - 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ/ಸಿಓ/1391/ಸಿಎಲ್‌ಎಂ/2010 
ಬೆಂಗಳೂರು ದಿನಾಂಕ: 17-02-2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌, ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಕನಕ ಕೋಳಿ ಸಾಕಾಣಿಕೆದಾರರ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. ಗೊರ್ಡಕಟ್ಟೆ, ಚಳ್ಳಕೆರೆ 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, ಈ ಸಂಘದ ನೋಂದಣಿ ಸಂಖ್ಯೆ/ ಸನಿ/30/78/ಆರ್‌ಜಿಎನ್‌/30487/2001-02 ದಿನಾಂಕ: 09-08-2001 ನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದು ಪಡಿಸಿರುತ್ತೇನೆ. ಈ ದಿನದಿಂದ ಸಂಘವು ಆಸ್ತಿತ್ತವನ್ನು ಕಳೆದು ಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ 
ಎಲ್ಲಾ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸ್ವ 


ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 29-03-2012 ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 639 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ: ಡಿಆರ್‌ಡಿ: ಎಲ್‌ಕ್ಯೂಡಿ : ಸಿಆರ್‌: /2011-12 ದಿನಾಂಕ: 29-03-2012. 


ವಿಷಯ:- ಸ್ಥಗಿತಗೊಂಡಿರುವ ನಾಯಕನಹಟ್ಟಿ ಪರಿಶಿಷ್ಟ ಜಾತಿ/ವರ್ಗದ ಮೀನುಗಾರರ ಸಹಕಾರ ಸಂಘ ನಿ. ಚಳ್ಳಕೆರೆ ಇದನ್ನು 1959 
ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 


೩೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಉಲ್ಲೇಖ:- 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30: ಸಮಾಪನೆ: ಸಿಆರ್‌/ 
81 /10-11 ದಿನಾಂಕ:16-03-2011. 


2 ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖೆ ದಿನಾಂಕ: 09-02-2012 
ಪ್ರಸ್ತಾವನೆ : - 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ನಾಯಕನಹಟ್ಟಿ ಪರಿಶಿಷ್ಟ ಜಾತಿ/ವರ್ಗದ ಮೀನುಗಾರರ ಸಹಕಾರ ಸಂಘ ನಿ. ಚಳ್ಳಕೆರೆ ಸಂಘದ ನೋಂದಣಿ ಸಂಖ್ಯೆ: ಸನಿ/30/ಆರ್‌ಎಸ್‌ಆರ್‌/ 
19074/ಸಿಆರ್‌/4/91-92 ದಿನಾಂಕ:30-09-1991 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ 
ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರಲ್ಲಿ ನೋಟೀಸನ್ನು 
ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ 
ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಸದರಿ ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ 
ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, ಇದರಿಂದ ಸಂಘವು 
ಪುನ:ಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಂಘವನ್ನು ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಆದೇಶ ” 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ನಂ: ಸಿಓ/201/ಸಿಎಲ್‌ಎಂ: 2010 ಬೆಂಗಳೂರು ದಿನಾಂಕ: 17-02-2011 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ 
ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ ಉಪನಿಬಂದಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ನಾಯಕನಹಟ್ಟಿ ಪರಿಶಿಷ್ಠ ಜಾತಿ/ವರ್ಗದ ಮೀನುಗಾರರ ಸಹಕಾರ ಸಂಘ ನಿ. ಚಳ್ಳಕೆರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸ೦ಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 
(1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 29-03-2012 ರಂದು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 642 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 


ನಂ: ಡಿಆರ್‌ಡಿ: ಸಮಾಪನೆ/ ಸಿಆರ್‌ /2011-12 ದಿನಾಂಕ: 29-03-2012. 


ವಿಷಯ:- ಸ್ಥಗಿತಗೊಂಡಿರುವ ಸಾಲೇಶ್ವರ ಹತ್ತಿ ಮತ್ತು ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ 
ಸಂಘ ನಿ. ಚಿಕ್ಕಳ್ಳಿ, ಚಳ್ಳಕೆರೆ ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 
ಮತ್ತು 73 ರನ್ವಯ ಸಮಾಪನೆ ಗೊಳಿಸುವ ಬಗ್ಗೆ. 

ಉಲ್ಲೇಖ:- 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30: ಸಮಾಪನೆ: ಸಿಆರ್‌/ 


80 /10-11 ದಿನಾಂಕ:16-03-2011. 


2 ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 09-02-2012 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೦೭ 





ಪ್ರಸ್ತಾವನೆ : - 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಸಾಲೇಶ್ವರ ಹತ್ತಿ ಮತ್ತು ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ. ಚಿಕ್ಕಳ್ಳಿ, ಚಳ್ಳಕೆರೆ ತಾಲ್ಲೂಕು ಸಂಘದ 
ನೋಂದಣಿ ಸಂಖ್ಯೆ: ಸನಿ30/ 84/ಆರ್‌ಜಿಎನ್‌/30493/01-02 ದಿನಾ೦ಕ: 24-11-2001 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ 
(2) ರಲ್ಲಿ ನೋಟೀಸನ್ನು ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮ೦ಡಳಿಯವರಿಗೆ ನೋಟೀಸು ಜಾರಿ 
ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಸದರಿ ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳು ಯಾವುದೇ ಸಮಜಾಯಿಷಿ ಅಥವಾ 
ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, 
ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು 
ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಂಘವನ್ನು ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 


“ ಆದೇಶ ?” 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ನಂ: ಸಿಓ/201/ಸಿಎಲ್‌ಎಂ: 2010 ಬೆಂಗಳೂರು ದಿನಾಂಕ: 17-02-2011 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ 
ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ ಉಪನಿಬಂದಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಸಾಲೇಶ್ವರ ಹತ್ತಿ ಮತ್ತು ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ. ಚಿಕ್ಕಳ್ಳಿ, ಚಳ್ಳಕೆರೆ ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 29-03-2012 ರಂದು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌. 641 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
FOREST, ENVIRONMENT & ECOLOGY SECRETARIAT 
No. FEE 186 FAP 2011 Bangalore, dated: 24-03-2012 


NOTIFICIATION 


In pursuance of the direction of the Ministry of Environment and Forest in the Contingency Action Plan, the Government 


of Karnataka is pleased to constitute a three tier Crisis Management System for Prevention & Control of Forest Fires in the State as 




















follows:- 
1. State Level Crisis Group 
1; Chief Secretary - Chairman 
2. Principal Secretary (Agriculture) - Member 
3. Principal Secretary (Revenue) - Member 
4. Principal Secretary, Rural Development and Panchayat Raj - Member 
5. Principal Secretary, - Member 
Forest, Ecology & Environment 




















೩೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 








6. Principal Secretary, - Member 


Health Services and Family planning 





7 Director General of police ಸ Member 
(Fire & Emergency services) 





8 Principal Chef Conservator of Forest - Member 





9 Addl. Principal Chief Conservator of Forests (Forest Resource Management) - Member Secretary 




















The functions of the state Level Group (SCG) are:- 


a) The SCG shall be the apex body in the State to formulate policy and guidelines for prevention and control oforest fires. 
b) To approve the plans and mitigation measures for prevention and control of forest fires. 
c) Monitor the functions of the DCG and TCG 
































IL District Level Crisis Group 
1. Deputy Commissioner ಜ್ರ Chairman 
2. CEO (Zilla Panchayat) ನ Member 
3. Superintendent of Police - Member 
4. Deputy Director/ Joint Director of Agriculture - Member 
5. District Watershed Development Officer - Member 
6. District Commandant, Home Guards - Member 
7 District Health & Family Welfare Officer ಎ Member 
8 District Fire Officer, ಸ Member 
(Fire and Emergency Services) 
9 Deputy Conservator of Forest (Territorial) - Member Secretary 




















The Functions of District Level Crisis Group (DCG) are:- 


a) The DCG shall be the apex body in the district to co-ordinate and deal with major forest fires in the district; 
b) Continuously monitor every forest fire in the district; 
0) Furnish a detailed report on forest fire incidents in the district to the State Crisis Group; 


d) Conduct awareness and management on prevention and control of forest fires in the district; 


























Ill. Taluk Level Crisis Group 

1. Tahsildar ಸ Chairman 

2. Executive Officer, Taluk Panchayat ಕ್ಯ Member 

3. Taluk level Medical officer - Member 

4. Police Circle Inspector ಇ Member 

5. Taluk level officer of Fire Services Department - Member 

6. Asst. director of Agriculture - Member 

7. Range Forest Officer (Territorial) - Member Secretary 




















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೦೯ 





The functions of Taluk Level Crisis Group (TCG) are: 
a) The Taluk Level Crisis Group (LCG) shall be responsible for preventing and controlling of forest fires in taluk. 


b) Organize and mobilize manpower for prevention and control of forest fires. 

c) Training of local personnel involved in forest fire management; 

d) Conduct awareness and training on prevention and control of forest fires; 

The Department of Forests, Ecology, Environment, Government of Karnataka designated as the Nodal Department for 
prevention and control of forest fires in the State as per the direction of the Ministry of Environment & Forests. 

The Nodal Department shall be responsible for formulation of plans and programmes. 


The Forest Fire cell to be created in the office of the PCCF Headed by APCCF (FRM). 


The Constitution of the three tier crisis Groups shall come into force with effect from the date of publication of this 


Notification in the Karnataka Gazette. 
By order and in the name of Governor of Karnataka 


Umadevi 
Under Secretary to Government, 


PR -462 Forest, Environment & Ecology Department. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ಇವರ ನ್ಯಾಯಾಲಯದಲ್ಲಿ 


ಸಂಖ್ಯೆ: ಎಸ್‌ಡಿಕೆ/33/ಡಿಟಿಸಿಆರ್‌/2010-11, ದಿನಾಂಕ: 26-04-2012 


ಉಪಸ್ಸಿತರು: ಬಿ.ವಿ. ಹೂವಪ್ಪ ಗೌಡ, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಫಿರ್ಯಾದುದಾರರು: ) ಹರೀಶ್‌ ರೈಟಿ, 30 ವರ್ಷ , ಬಿನ್‌:ನಾರಾಯಣ ರೈ, 
ವಾಸ:ಟಪ್ಪಾಲು ಕಟ್ಟೆ, ಪಾಜಪಳ್ಳ ಮನೆ, ಬಾಳಿಲ ಗಾಮ, ಸುಳ್ಯ 
ತಾಲೂಕು (ವಾಹನದ ಮಾಲೀಕರು/ಅರೋಪಿತರು) 

2) ಶೀ.ಗಂಗಾಧರ ಗೌಡ, ಬಿನ್‌: ದಿ: ಬಾಬು ಗೌಡ, ವಾಸ:ಅಲೆಂಗಾರ 
ಮನೆ, ಎಣ್ಮೂರು ಗಾಮ ಮತ್ತು ಅಂಚೆ ಸುಳ್ಯ ತಾಲೂಕು 
(ಅರೋಪಿತರು) 


ಪೊಲೀಸ್‌ ಉಪ ನಿರೀಕ್ಷಕರು, ಸುಬಹ್ಮಣ್ಯ ಪೊಲೀಸು ಠಾಣೆ, 
ಇಹ 


ಸುಬಹಣ್ಣ 
ಅಮ್ಮ ಳ್ಳ 


ಪ ಕರಣದ ಮುಖ್ಲಾಂಶಗಳು: 
) ಶಿ 


ಪೊಲೀಸ್‌ ಉಪ ನಿರೀಕ್ಷಕರು, ಸುಬಹ್ಮಣ್ಯ ಹೊಲೀಸ್‌ ಠಾಣೆ 'ಸುಬಹ್ಮಣ್ಯ ಇವರು ದಿನಾಂಕ:09-09-2010 ರಂದು ರಾತ್ರಿ 11-30 ಗಂಟೆ 
ಸಮಯಕ್ಕೆ ಸುಳ್ಯ ತಾಲೂಕು ಎಣ್ಮೂರು ಗಾಮದ ನಿಂತಿಕಲ್ಲು ಜಂಕ್ಷನ್‌ ಬಳಿ ಬೆಳ್ಳಾರೆ ಕಡೆಯಿಂದ ನಿಂತಿಕಲ್ಲು ಕಡೆಗೆ KಸA-21-9-4714 
ಮೋಟಾರ್‌ ಸೈಕಲ್‌ ಬರುತ್ತಿರುವುದನ್ನು ಕಂಡು ಖಚಿತ ಮಾಹಿತಿಯಂತೆ ಸದ್ರಿ ವಾಹನವನ್ನು ತಡೆದು ತಪಾಸಣೆ ಮಾಡಿದಾಗ ಪಾಲಿಥೀನ್‌ 
ಚೀಲದೊಳಗೆ 2 ರಟ್ಟನ ಪೆಟ್ಟಿಗೆಗಳಲ್ಲಿ 17.280 ಲೀ ಮದ್ಯವನ್ನು ಹೊಂದಿ ಅಕಮವಾಗಿ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆಹಚ್ಚಿ ಇದು ಕರ್ನಾಟಕ 
ಅಬಕಾರಿ ಕಾಯಿದೆ 11ರಂತೆ ಅಪರಾಧ ಹಾಗೂ 321, 34ರಂತೆ ಶಿಕ್ಬಾರ್ಹವಾಗಿರುವುದರಿ೦ದ, ಅರೋಪಿಗಳಾದ 1) ಹರೀಶ್‌ ರೈ. ಟಿ. ಪಾಯಃ30 
ವರ್ಷ , ಬಿನ್‌:ನಾರಾಯಣ ರೈ, ವಾಸ:ಟಪ್ಪಾಲು ಕಟ್ಟೆ, ಪಾಜಪಳ್ಳ ಮನೆ, ಬಾಳಿಲ ಗಾಮ, ಸುಳ್ಯ ತಾಲೂಕು 2) ಗಂಗಾಧರ ಗೌಡ, ಬಿನ್‌: 
ದಿ: ಬಾಬು ಗೌಡ, ವಾಸ: ಅಲೆಂಗಾರ ಮನೆ, ಎಣ್ಮೂರು ಗಾಮ ಮತ್ತು ಅಂಚೆ ಸುಳ್ಯ ತಾಲೂಕು ಇವರುಗಳ ಎರುದ್ಧ ಕ್ರೈಂ ಸಂ: 71/2010 
ದಿ:10-9-2010ರಂತೆ ಮೊಕದ್ದಮೆ ದಾಖಲಿಸಿಕೊಂಡು, ಪಕರಣದ ಸೊತ್ತು ಕಡತವನ್ನು ವಿಲೇಯ ಮುಂದಿನ ಕಾನೂನು ಕಮದ ಬಗ್ಗೆ ಅಧಿಕೃತ 


೩೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌,ದ.ಕ ಜಿಲ್ಲೆ ಮಂಗಳೂರುರವರ ದಿ:22-9-2010ರ ಅದೇಶದಂತೆ ಅಬಕಾರಿ 
ಇಲಾಖೆಯ ಪರ ಅಬಕಾರಿ ನಿರೀಕ್ಷಕರು, ಸುಳ್ಯ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 


ಜಪ್ತುಪಡಿಸಿದ ಸೊತ್ತುಗಳು ಈ ಕೆಳಗಿನಂತಿವೆ: 
1) ಮೋಟಾರ್‌ ಸೈಕಲ್‌ ನೊಂದಣಿ ನಂ:ಓಸಿ-21-2-4714 
2) ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ 180 ಎಂಎಲ್‌ನ ವಿಂಡ್ದರ್‌ ಡಿಲಕ್ಸ್‌ ವಿಸ್ಕಿಯ 48 ಬಾಟಲಿಗಳಲ್ಲಿ - 8.640 ಲೀ ಮದ್ಯ 
3) ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ 180 ಎಂಎಲ್‌ನ ಶಾಟ್‌ ಡಿಲಕ್ಸ್‌ ವಿಸ್ಕಿಯ 48 ಬಾಟಲಿಗಳಲ್ಲಿ - 8.640 ಲೀ ಮದ್ಯ. 


(ಪತಿ ಪೆಟ್ಟಿಗೆಯಿಂದ ತಲಾ ಒಂದೊಂದರಂತೆ 180 ಎಂಎಲ್‌ನ 2 ಬಾಟಲಿಗಳನ್ನು ರಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗೆಯಲಾಗಿದೆ) 


ಡು 


4) ನಸು ಹಳದಿ ಪಾಲಿಥೀನ್‌ ಗೋಣಿ ಚೀಲ -1 


ವಾಹನದ ನೊಂದಾಣಿ ಮಾಲಿಕರಾದ ಶೀ.ಹರೀಶ್‌ ಟಿ, ಬಿನ್‌: ನಾರಾಯಣ ರೈ, ಟಪ್ಪಾಲ್‌ ಕಟ್ಟೆ ಹೌಸ್‌, ಮುಪ್ಪೇರಿಯಾ, ಸುಳ್ಯ 
ತಾಲೂಕು ಇವರು ಈ ಪಾಧಿಕಾರಕ್ಕೆ ದಿ:26-10-2010ರ೦ದು ವಾಹನದ ಆರ್‌.ಸಿ ಪುಸ್ತಕದ ಪತಿಯೊಂದಿಗೆ ತಮ್ಮ ವಕೀಲರ ಮೂಲಕ ಅರ್ಜಿ 
ಸಲ್ಲಿಸಿ, ವಾಹನದ ಮದ್ಯಂತರ ಬಿಡುಗಡೆಗಾಗಿ ಕೋರಿರುತ್ತಾರೆ. ಸದಿಯವರ ಅರ್ಜಿಯನ್ನು ಪರಿಶೀಲಿಸಿ ಅಧಿಕೃತ ಅಧಿಕಾರಿಗಳ ಪಾಧಿಕಾರದಿಂದ 
ದಿ:27-1-2011 ರಂದು ಹೊರಡಿಸಿದ ಆದೇಶದಲ್ಲಿ ವಾಹನದ ಮೌಲ್ಯಕ್ಕೆ ಸಮಾನವಾದ ರೂ.15,000/- ಮೌಲ್ಯದ ಬ್ಯಾಂಕ್‌ ಗ್ಯಾರೆ೦ಟಿಯನ್ನು 
ಒದಗಿಸುವ ಹಾಗೂ ಇತರೆ ಷರತ್ತುಗಳ ಆಧಾರದ ಮೇಲೆ ವಾಹನವನ್ನು ನೊಂದಾಣಿ ಮಾಲೀಕರ ಸುಪರ್ಧಿಗೆ ಮದ್ಯಂತರ ಬಿಡುಗಡೆ 
ಗೊಳಿಸಲಾಗಿರುತ್ತದೆ. ಸದ್ರಿ ಅದೇಶದಂತೆ ವಾಹನದ ಮಾಲೀಕರು ರೂ.15,000/- ಮೌಲ್ಯದ ಬ್ಯಾಂಕ್‌ ಗ್ಯಾರೆಂಟಿ ಪತ್ರ ಸಂ: -ಇಲ್ಲ-, 
ದಿ : 10-2-2011ರಂದು ವಿಜಯ ಬ್ಯಾಂಕ್‌.ಸುಳ್ಳ ಇಲ್ಲಿಂದ ಪಡೆದು ಈ ಪಾಧಿಕಾರಕ್ಕೆ ಸಲ್ಲಿಸಿದ್ದು ಸದ್ರಿ ಬ್ಯಾಂಕ್‌ ಗ್ಯಾರೆಂಟಿಯ ಮಾನ್ಯತೆ ಅವಧಿಯು 
ದಿ:10-2-2013ರ ತನಕ ಊರ್ಜಿತದಲ್ಲಿರುತ್ತದೆ. 


ಪಕರಣಕ್ಕೆ ಸಂಬಂಧಿಸಿದಂತೆ ಮದ್ಯದ ಮಾದರಿಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಪೊಲೀಸ್‌ ಅಧಿಕಾರಿಗಳೇ ಒಳಪಡಿಸಿದ್ದು 
ಕರ್ನಾಟಕ ಸರ್ಕಾರದ ಸಹಾಯಕ ರಾಸಾಯನ ಪರೀಕ್ಷಕರು ,ಮಂಗಳೂರು ವಲಯ,ಮಂಗಳೂರು ಇವರ ವರದಿ ಸಂ: ಇ-202-2 
ದಿ:13-10-2010 ರಲ್ಲಿ ಮದ್ಯದ ಮದ್ಯಸಾರದ ಪಮಾಣ 43.0% ಆಗಿರುವುದಾಗಿ ದೃಡೀಕರಣ ನೀಡಿರುತ್ತಾರೆ. ತನಿಖಾಧಿಕಾರಿಗಳ ಶಿಪಾರಸ್ಸಿನಂತೆ 
ಜಪ್ತುಪಡಿಸಿಕೊಳ್ಳಲಾಗಿರುವ ಮದ್ಯವನ್ನು ಪಾದಿಕಾರದ ದಿ:4-2-2011ರ ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಿಯಮಾನುಸಾರ 
ಮದ್ಯವನ್ನು ನಾಶಪಡಿಸಲು ಆದೇಶಿಸಲಾಗಿದ್ದು, ಸದ್ರಿ ಆದೇಶದಂತೆ ಮದ್ಯವನ್ನು ದಿ:25-3-2011ರಂದು ನಾಶಪಡಿಸಲಾಗಿರುತ್ತದೆ. 


ವಾಹನದ ಮಾಲೀಕರು ವಾಹನ ಮದ್ಯಂತರ ಬಿಡುಗಡೆ ಬಗ್ಗೆ ಸಲ್ಲಿಸಿದ್ದ ಅರ್ಜಿಯ ಜೊತೆಯಲ್ಲಿ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, ದ.ಕ 


ದು 


ಜಿಲ್ಲೆ ಮಂಗಳೂರು ಇವರಿಂದ ಪಡೆಯಲಾದ ವಾಹನದ ಬಿ ರಿಜಿಸ್ಟಾರ್‌ ಎಕ್ಸ್‌ಟಾಕ್ಸ್‌ ವರದಿಯನ್ನು ಪಾದಿಕಾರಕ್ಕೆ ಸಲ್ಲಿಸಿದ್ದು, ಸದ್ರಿ ವರದಿಯ ಪಕಾರ 
ಶೀ.ಹರೀಶ್‌ ಟಿ, ಬಿನ್‌: ನಾರಾಯಣ ರೈ, ಟಪ್ಪಾಲ್‌ ಕಟ್ಟೆ ಹೌಸ್‌, ಮುಪ್ಪೇರಿಯಾ, ಸುಳ್ಳ ತಾಲೂಕು ಇವರು ಸದ್ರಿ ವಾಹನದ ನೊಂದಾಣಿ 
ಮಾಲೀಕರಾಗಿರುವುದು ದೃಡಪಟ್ಟಿರುವುದರಿಂದ , ಸದ್ರಿ ವಾಹನದ ಮಾಲೀಕರಿಗೆ ಹಾಗೂ ಪಕರಣದ ಆರೋಪಿತ ವ್ಯಕ್ತಿಗೆ ಜಪ್ತುಪಡಿಸಿದ ವಾಹನ ಮತ್ತು 
ಸೊತ್ತುಗಳನ್ನು ಯಾಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬ ಬಗ್ಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43 ಬಿ ರಡಿಯಲ್ಲಿ 
ಕಾರಣ ಕೇಳಿ ನೋಟೀಸನ್ನು ದಿ:8-3-2011ರ೦ದು ನೊಂದಾಯಿತ ಅಂಚೆಯ ಮೂಲಕ ನೀಡಲಾಗಿದ್ದು, ಸದ್ರಿ ಕಾರಣ ಕೇಳಿ ನೋಟಿಸು ವಾಹನದ 
ಮಾಲೀಕರಿಗೆ ದಿ: 20-3-2011ರಂದು ಹಾಗೂ ಅರೋಪಿತ ವ್ಯಕ್ತಿ ಗಂಗಾಧರ ಗೌಡ ಇವರಿಗೆ ದಿ:21-3-2011ರಂದು ಜಾರಿಯಾಗಿದ್ದು, 


ಯಾರಿಂದಲೂ ಸಮಜಾಯಿಷಿ ಉತ್ತರ ಈ ಪಾದಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ 


ನಂತರ ಪಕರಣದಲ್ಲಿ ವಿಚಾರಣೆಯನ್ನು ಪಾರಂಬಿಸಿ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿ ಅಭಿಯೋಗದ ಪರ ಪಾ.ಸಾ-। ರಿಂದ 
3ರವರನ್ನು ವಿಚಾರಣೆ ನಡೆಸಿ ನಿಶಾನೆ ಪಿ1ರಿಂದ 9೨ರವರೆಗೆ ಹಾಗೂ ರಕ್ಷಣಾ ಪರ ಡಿಡಬ್ಲ್ಯೂ -1 ರವರನ್ನು ವಿಚಾರಣೆ ನಡೆಸಿ ನಿಶಾನೆ 
ಪಿ-1ರಿಂದ 2ರವರೆಗೆ ದಾಖಲೆಗಳನ್ನು ಗುರುತಿಸಿಕೊಳ್ಳಲಾಗಿರುತ್ತದೆ. 


ಈ ಪಕರಣದಲ್ಲಿ ಸರ್ಕಾರದ ಅಭಿಯೋಗದ ಪರ ಸಲ್ಲಿಸಿರುವ ಸಾಕ್ಷ್ಯಾಧಾರಗಳಿಂದ ಈ ಕೆಳಗಿನ ವಿವಾಧಾಂಶಗಳನ್ನು ತೀರ್ಮಾನಿಸುವುದು 
ಅಗತ್ಯವಾಗಿದ್ದು ಪರಿಶೀಲನಾ೦ಶಗಳು ಈ ಕೆಳಗಿನಂತಿರುತ್ತದೆ. 


ವಿವಾಧಾಂಶಗಳು 


1. ದಿನಾಂಕ:09-09-2010ರಂದು ಮೋಟಾರ್‌ ಸೈಕಲ್‌ ನೊಂದಣಿ ಸಂ: KAಿ-21-)-4714 ರಲ್ಲಿ ಸಾಗಾಣಿಕೆಯಾದ ಸೊತ್ತು ಮದ್ಯ 
ಎಂಬ ಬಗ್ಗೆ ರಸಾಯನಿಕ ವಿಶ್ಲೇಷಣಾ ವರದಿಯಿಂದ ದೃಡೀಕೃತವಾಗಿದೆಯೇ? 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೧೧ 





2) ದಿನಾಂಕ: 09-9-2010ರಂದು ಮೋಟಾರ್‌ ಸೈಕಲ್‌ ನೊಂದಣಿ ಸಂ: KA೩-21-J-4714 ಇದರಲ್ಲಿ ಅಕ್ರಮವಾಗಿ ಮದ್ಯ 
ಸಾಗಾಣಿಕೆಯಾಗಿದೆಯೇ? ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ ಅಪರಾಧಕ್ಕೆ 
ಬಳಸಲಾಗಿದೆಯೇ?) 


3) ವಶಪಡಿಸಿಕೊಂಡಿರುವ ವಾಹನದ ಮಾಲೀಕರು ತನ್ನ ಗಮನಕ್ಕೆ ಬಾರದೇ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆಯಡಿ ಮದ್ಯ 
ಸಾಗಾಣಿಕೆಗೆ ಉಪಯೋಗಿಸಲ್ಪಟ್ಟತ್ತು ಎಂಬುದನ್ನು ಸಾಬೀತು ಪಡಿಸಿದ್ದಾರೆಯೇ? ಅಥವಾ ಇಲ್ಲವೇ? 


4) ಜಪ್ತು ಪಡಿಸಲಾಗಿರುವ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ? 


ಒಂದನೇ ಮತ್ತು ಎರಡನೇ ಅಂಶಗಳನ್ನು ಗುಣಾತ್ಮಕವಾಗಿ, ಮೂರನೇ ಅಂಶವನ್ನು ನಕರಾತ್ಮಕವಾಗಿ ಹಾಗೂ ನಾಲ್ಕನೇ ಅಂಶವನ್ನು 
ಅಂತಿಮ ಆದೇಶದಂತೆ. 


ಪಾ.ಸಾ-1:- 
ಬ 


ಪಕರಣದ ತನಿಖಾಧಿಕಾರಿಯಾದ ಶೀ.ಶಿವಪಸಾದ್‌,ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ ಇವರು ದಿ:4-8-2011 ರಂದು 
ಪಾದಿಕಾರದ ಮುಂದೆ ಸಾಕ್ಷಿ ನೀಡುತ್ತಾ , 2010ರಿಂದ ಜುಲಾಯಿ 2011ರವರೆಗೆ ಸುಳ್ಯ ವಲಯದಲ್ಲಿ ಅಬಕಾರಿ ನಿರೀಕ್ಷಕರಾಗಿ ಹೆಚ್ಚುವರಿ ಪಭಾರದಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದೆ. ಅಧಿಕೃತ ಅದಿಕಾರಿಗಳ ದಿ:22-9-2010ರ ಅದೇಶದಂತೆ ಸುಬಹ್ಮಣ್ಯ ಪೊ.ಠಾಣೆ ಕ್ರೈಂ:71/2010ರಲ್ಲಿ ವಶಪಡಿಸಿಕೊಂಡ 
ಸೊತ್ತನ್ನು ದಿ:10-11-2010ರಂತೆ ಸ್ವೀಕರಿಸಿರುತ್ತೇನೆ. ಈ ಬಗ್ಗೆ ಅಧಿಕೃತ ಅಧಿಕಾರಿಗೆ ಒಂದು ವರದಿ ಸಲ್ಲಿಸಿದ್ದು ಅದು ನಿ.ಪಿ-1 ಎಂದು, ಅದರ 
ಮೇಲಿನ ಸಹಿ ನಿ.ಪ-1 ಎ ಎಂದು ಗುರುತಿಸಿ, ಸದ್ರಿ ಪಕರಣದಲ್ಲಿ ವಶಪಡಿಸಿದ ಹಿರೋ ಹೊಂಡಾ ಬೈಕ್‌ ಸಂ:ಓಸAಿ-21-)-4714 ರ ಬಗ್ಗೆ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು,ಪುತ್ತೂರು ಇವರಿಗೆ ಬಿ ವರದಿ ಮತ್ತು ಮೌಲ್ಯ ಮಾಪನ ವರದಿಯನ್ನು ಕಳುಹಿಸಿಕೊಡುವಂತೆ ವಿನಂತಿಸಿದ ಮೇರೆಗೆ 
ದಿ:19-11-2010ರಂದು ಪಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ವಾಹನದ ಮೌಲ್ಯಮಾಪನ ವರದಿ ಹಾಗೂ 23-11-10ರಂದು ಬಿ ವಹಿ ವರದಿಯನ್ನು 
ಪಡೆದಿರುತ್ತೇನೆ, ಅವುಗಳನ್ನು ಕಮವಾಗಿ ನಿ.ಪಿ-2 ಮತ್ತು 3 ಎಂದು ಗುರುತಿಸಿ, ನಂತರ ಸುಬಹ್ಮಣ್ಯ ಪೊ.ಉ.ನಿ ರಿಂದ ರಸಾಯನಿಕ ವಿಶ್ಲೇಷಣಾ 
ವರದಿ ಸ್ವೀಕರಿಸಿರುತ್ತೇನೆ, ಸದ್ರಿ ವರದಿಯನ್ನು ಅದು ನಿ.ಪಿ-4 ಎಂದು ಗುರುತಿಸಿ, ಪಕರಣದಲ್ಲಿ ವಶಪಡಿಸಿಕೊಳ್ಳಲಾದ ವಾಹನದ ಮದ್ಯಂತರ ಬಿಡುಗಡೆಗೆ 
ಅಕ್ಷೇಪಣೆಯನ್ನು ದಿ:30-11-2010 ರಂದು ಸಲ್ಲಿಸಿದ್ದು, ಅದು ನಿ.ಪಿ-5ರಲ್ಲಿದೆ, ನಿ.ಪಿ-5 ಎ ರಲ್ಲಿ ನನ್ನ ಸಹಿ ಇದೆ, ಈ ಪಕರಣದಲ್ಲಿ ವಶಪಡಿಸಿದ 
ಸೊತ್ತನ್ನು ಮುಟ್ಟುಗೋಲು ಹಾಕಲು ಮಾನ್ಯ ಅಧಿಕೃತ ಅದಿಕಾರಿಗೆ ಒಂದು ವರದಿ ಸಲ್ಲಿಸಿದ್ದು, ಸದ್ರಿ ವರದಿಯು ನಿ.ಪಿ-6 ರಲ್ಲಿದೆ , ನಿ.ಪಿ- 6ಎ ಸಹಿ 
ಆಗಿರುತ್ತದೆ ಎಂದು ಸಾಕ್ಷ್ಯ ನುಡಿದಿರುತ್ತಾರೆ. 


ಪಾ.ಸಾ-2:- 
ಖಿ 


ಪಕರಣದ ಫಿರ್ಯಾದುದಾರರಾದ ಶೀ.ಸುನಿಲ್‌ ಎಂ.ಎಸ್‌, ಪೊ.ಉ.ನಿ ಸುಬಹ್ಮಣ್ಯ ಪೊ.ಠಾಣೆ ಇವರು ದಿ:8-9-2011 ರಂದು ಪಾದಿಕಾರದ 
ಮುಂದೆ ಸಾಕ್ಷಿ ನೀಡುತ್ತಾ , ದಿ:26-10-2009ರಿಂದ ಸುಬಹ್ಮಣ್ಯ ಪೊ.ಠಾಣೆಯಲ್ಲಿ ಪೊ.ಉ.ನಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ದಿ:9-9-2010ರ 
ರಾತ್ರಿ ಗಸ್ತುನಲ್ಲಿರುವಾಗ ತನಗೆ ಬಂದ ಖಚಿತ ಮಾಹಿತಿಯಲ್ಲಿ ಬೆಳ್ಳಾರೆ ಕಡೆಯಿಂದ ನಿಂತಿಕಲ್ಲು ಕಡೆಗೆ ಒಂದು ದ್ವಿಚಕ್ರ ವಾಹನದಲ್ಲಿ ಅಕಮವಾಗಿ ಮದ್ಯ 
ಸಾಗಾಟ ಮಾಡುತ್ತಿದ್ದಾರೆಂದು ತಿಳಿದು ಬಂದ ಮೇರೆಗೆ ,ಸಿಬ೦ಧಿಗಳೊಂದಿಗೆ ನಿಂತಿಕಲ್ಲು ಜಂಕ್ಷನ್‌ ಬಳಿ ಕಾಯುತ್ತಿದ್ದಾಗ ರಾತ್ರಿ ಸುಮಾರು 11 ಗ೦ಟಗೆ 
ಬೆಳ್ಳಾರೆ ಕಡೆಯಿಂದ ನಿಂತಿಕಲ್ಲು ಕಡೆಗೆ 1 ಮೋಟಾರ್‌ ಸೈಕಲಿನಲ್ಲಿ ಇಬ್ಬರು ವ್ಯಕ್ತಿಗಳು ಬರುತ್ತಿದ್ದು, ಬೈಕ್‌ ಸಮೇತ ಅವರನ್ನು ತಡೆದು ನಿಲ್ಲಿಸಿ 
ವಿಚಾರಿಸಿದಾಗ ಹಿಂಬದಿ ಸವಾರನ ಕೈಯಲ್ಲಿ 1 ಪಾಲಿಧೀನ್‌ ಗೋಣಿ ಚೀಲ ಇದ್ದು, ಅದನ್ನು ಪರಿಶೀಲಿಸಲಾಗಿ ಅದರ ಒಳಗೆ 2 ರಟ್ಟಿನ ಪೆಟ್ಟಿಗೆ 
ಗಳಿದ್ದು, ಪೆಟ್ಟಿಗೆಗಳನ್ನು ತೆರೆದು ನೋಡಲಾಗಿ ಒಂದರಲ್ಲಿ ವಿಂಡ್ಸರ್‌ ಡಿಲಕ್ಸ್‌ ವಿಸ್ಕಿ ಎಂದು ಬರೆದ ಲೇಬಲ್‌ ಅಂಟಿಸಿರುವ 180 ಎಂಎಲ್‌ನ 48 
ಮದ್ಯದ ಬಾಟಲಿಗಳು, ಇನ್ನೊಂದರಲ್ಲಿ ಶಾಟ್‌ ಡಿಲಕ್ಸ್‌ ವಿಸ್ಕಿ ಲೇಬಲ್‌ ಅಂಟಿಸಿದ 180 ಎಂಎಲ್‌ನ 48 ಮದ್ಯ ಬಾಟಲಗಳು ಇದ್ದವು, ಆ ವ್ಯಕ್ತಿಗಳ 
ಹೆಸರು ವಿಚಾರಿಸಲಾಗಿ ಬೈಕ್‌ ಚಲಾಯಿಸುತ್ತಿದ್ದವ ಹರೀಶ್‌, ಸಹ ಸವಾರ ಗಂಗಾಧರ ಎಂದು ತಿಳಿದುಬಂದು ಅವರ ವಿಳಾಸವನ್ನು ಕೂಡ 
ಪಡೆಯಲಾಯಿತು, ತಪಾಸಣೆ ಒಳಪಡಿಸಿದ ಮೋಟಾರ್‌ ಸೈಕಲ್‌ ಸಂ: KAಿ-21-)-4714 ಆಗಿದ್ದು, ಅದು ಹಿರೋ ಹೊಂಡಾ ಕಂಪೆನಿಯ ಪ್ಯಾಶನ್‌ 
ಮಾಧರಿಯ ಮೋಟಾರ್‌ ಸೈಕಲ್‌ ಆಗಿತ್ತು. ಮುಂದಿನ ಕಮಕ್ಕಾಗಿ ಪಂಚರ ಸಮಕ್ಷಮ ವಾಹನವನ್ನು -ಅಕಮ ಮದ್ಯವನ್ನು ಸ್ಥಳದಲ್ಲಿ ಒಂದು 
ವಿವರವಾದ ಮಹಜರು ತಯಾರಿಸಿ ಅಮಾನತುಪಡಿಸಿಕೊಂಡ ಮದ್ಯಕ್ಕೆ ಯಾವುದೇ ಪರವಾನಿಗೆ ಇಲ್ಲದಿದ್ದು, ಅ ಮದ್ಯದ ಬಾಟಲಿಗಳನ್ನು ಅರೋಪಿಗಳು 
ಅಕಮವಾಗಿ ಮಾರಾಟ ಮಾಡಲು ಕೊಂಡು ಹೋಗುತ್ತಿರುವುದಾಗಿ ಒಪ್ಪಿದ್ದರು. ರಸಾಯನಿಕ ಪರೀಕ್ಷೆಗಾಗಿ 2 ಪೆಟ್ಟಿಗೆಗಳಿಂದ ತಲಾ 1-1 ಬಾಟಲಿಗಳನ್ನು 
ಮಾದರಿಗಾಗಿ ತೆಗೆದು ಮುಚ್ಚಳಕ್ಕೆ ಬಿಳಿ ಬಟ್ಟೆ ಸುತ್ತಿ ಎಸ್‌.ಹೆಚ್‌.ಒ ಅರಗು ಸೀಲು ಮಾಡಲಾಯಿತು. ಅರೋಪಿಗಳು ಸಾಗಾಟ ಮಾಡಲು ಬಳಿಸಿದ 
ಗೋಣಿ ಚೀಲವನ್ನು ಅಮಾನತ್ತು ಪಡಿಸದೆವು, ಸ್ಥಳದಲ್ಲಿ ತಯಾರಿಸಿದ ಮಹಜರನ್ನು ನಿ.ಪಿ-6 ಎಂದು, ಅದರ ಮೇಲಿನ ಸಹಿಯನ್ನು ಸಿ.ಪಿ-6 ಎ 
ಎಂದು ಗುರುತಿಸಲಾಯಿತು. ಮಹಜರಿನಲ್ಲಿ ಪಂಚರಾದ ಯೋಗಾನಂದ ಇವರ ಸಹಿಯನ್ನು ಪಡೆದಿದ್ದೇವೆ, ಸ್ಥಳದಿಂದ ಅರೋಪಿ ಸೊತ್ತುಗಳ ಜೊತೆ 
ಠಾಣೆಗೆ ಬಂದು ಸರ್ಕಾರದ ಪರವಾಗಿ ವರದಿ ತಯಾರಿಸಿದ್ದು , ಅದು ನಿ.ಪಿ-7 ಎಂದು, ಅದರ ಮೇಲಿನ ಸಹಿಯನ್ನು ನಿ.ಪಿ-7ಎ ಎಂದು , ಸಿ.ಪಿ-7ರ 
ವರದಿ ಆಧಾರದಲ್ಲಿ ಠಾಣಾ ಅ.ಕ್ರ ಸಂ:71:2010ರಲ್ಲಿ ಪ್ರಮಾ.ವ ತಯಾರಿಸಿ ಮೂಲ ಪತಿ ಮಾನ್ಯ ನ್ಯಾಯಾಲಯಕ್ಕೂ ಪತಿಯನ್ನು 
ಇಲಾಖಾ ಮೇಲಾದಿಕಾರಿಗಳಿಗೂ ರವಾನಿಸಿದೆ. ಪ್ರಮಾ.ವ ನೋಡುತ್ತಿದ್ದು ,ನಿ.ಪಿ-8 ರಲ್ಲಿದೆ.ನಿ.8ಎ ತನ್ನ ಸಹಿಯಾಗಿರುತ್ತದೆ,  ಅರೋಪಿಗಳನ್ನು 


೩೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ದಿ:10-9-2010ರಂದು ದಸ್ತಗಿರಿ ಕಮ ಜರುಗಿಸಿ ರಿಮಾಂಡ್‌ ವರದಿಯೊಂದಿಗೆ ಮಾನ್ಯ ನ್ಯಾಯಾಲಯಕ್ಕೆ ಕಳುಹಿಸಿರುತ್ತೇನೆ. ಮಾದರಿಗಾಗಿ ತೆಗೆದ 
ಬಾಟಲಿಗಳನ್ನು ರಸಾಯನಿಕ ಪರೀಕ್ಷೆಗೆ ದಿ:23-9-2010ರ೦ದು ಕಳುಹಿಸಿಕೊಟ್ಟಿರುತ್ತೇನೆ, ಮೊಕದ್ದಮೆಯಲ್ಲಿ ವಶಪಡಿಸಿದ ಸೊತ್ತುಗಳನ್ನು ಮುಟ್ಟುಗೋಲು 
ವ್ಯವಹರಣೆಗೆ ಅಬಕಾರಿ ಇಲಾಖೆಗೆ ಮಾನ್ಯ ನ್ಯಾಯಾಧೀಶರಿಂದ ಅನುಮತಿ ಪಡೆದು ವರ್ಗಾಯಿಸಿರುತ್ತೇನೆ, ರಸಾಯನಿಕ ತಜ್ಞರ ವರದಿಯು ಬಂದಿದ್ದು, 
ತನಿಖೆ ಮುಕ್ತಾಯಗೊಳಿಸಿ ಅರೋಪಿ ವಿರುದ್ಧ ಕ.ಅ. ಕಾಯ್ದೆ ಕಲಂ 32,34 ರಡಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುತ್ತೇನೆ ಎಂದು ಸಾಕ್ಷ್ಯ 
ನುಡಿದಿರುತ್ತಾರೆ. 


ಪಾ.ಸಾ-3:- 
ಈ 


ಪಕರಣದ ಇನ್ನೊರ್ವ ಸಾಕ್ಷಿದಾರರಾದ ಶೀ. ವೆಂಕಟರಮಣ ಹೆಚ್‌.ಸಿ, 1131 , ಸುಬಹ್ಮಣ್ಯ ಪೊ.ಠಾಣೆ ಇವರು ದಿ:8-9-2011ರಂದು 
ಪ್ರಾದಿಕಾರದ ಮುಂದೆ ಸಾಕ್ಷಿ ನೀಡುತ್ತಾ, ಸುಬಹ್ಮಣ್ಯ ಠಾಣೆಯಲ್ಲಿ ಕಳೆದ 5 ವರ್ಷಗಳಿಂದ ಮುಖ್ಯ ಅರಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ದಿ:9-9-2010ರಂದು ಪಿ.ಸಿ 1255ರೊಂದಿಗೆ ನಿಂತಿಕಲ್ಲು ಚೆಕ್‌ ಪಾಯಿಂಟ್‌ ಕರ್ತವ್ಯದಲ್ಲಿದ್ದಾಗ , ರಾತ್ರಿ 10-45 ಗಂಟೆಗೆ ನಮ್ಮ ಠಾಣಾ ಉಪ 
ನಿರೀಕ್ಷಕರು, ಪಿ.ಸಿ ನಂ:1931 ಹಾಗೂ ಪಂಚರೊಂದಿಗೆ ಇಲಾಖಾ ಜೀಪನಲ್ಲಿ ಠಾಣೆಗೆ ಬಂದರು. ಬೆಳ್ಳಾರೆ ಕಡೆಯಿಂದ ನಿಂತಿಕಲ್ಲು ಕಡೆ ಬೈಕಿನಲ್ಲಿ 
ಅಕಮ ಮದ್ಯ ಸಾಗಾಟ ಮಾಡುತ್ತಿದ್ದಾರೆಂದು ಪೊಲೀಸ್‌ ಉಪ ನಿರೀಕ್ಷಕರು ಹೇಳಿ, ವಾಹನ ತಪಾಸಣೆ ಮಾಡಬೇಕೆಂದು ಹೇಳಿದ ಕಾರಣ ಆ 
ಕಡೆಯಿಂದ ಬರುವ ವಾಹನ ತಪಾಸಣೆ ಮಾಡುತ್ತಿದ್ದು, ರಾತ್ರಿ KA-21--4714 ಮೋಟಾರ್‌ ಸೈಕಲನ್ನು ಇಬ್ಬರು ಸವಾರಿ ಮಾಡಿ ಬರುತ್ತಿದ್ದು ಅವರನ್ನು 
ತಡೆದು ನಿಲ್ಲಿಸಿದ್ದು ಬೈಕನ್ನು ತಪಾಸಣೆ ಮಾಡಿದಾಗ ಅದರಲ್ಲಿ ಒಂದು ಗೋಣಿಚೀಲದೊಳಗೆ 2 ರಟ್ಟಿನ ಬಾಕ್ಸ್‌ಗಳು ಇದ್ದು, ಅದನ್ನು ತೆರೆದು 
ನೋಡಿದಾಗ 180 ಎಂಎಲ್‌ನ 48 ಬಾಟಲಿಗಳು ಇದ್ದು, ಒಂದು ಪೆಟ್ಟಿಗೆ ಯಲ್ಲಿ ವಿಂಡ್ಗರ್‌ ಡಿಲಕ್ಸ್‌ ವಿಸ್ಕಿ ಮತ್ತೊಂದರಲ್ಲಿ ಶಾಟ್‌ ಡಿಲಕ್ಸ್‌ ವಿಸ್ಕಿ 
ಮದ್ಯ ಬಾಟಲಿಗಳು ಇದ್ದವು. ಪತಿ ಒಂದು ಬಾಕ್ಷಿನಿಂದ ಮಾದರಿಗಾಗಿ ಒಂದೊಂದು ಬಾಟ್ಲಿ ತೆಗೆದು ಬಿಳಿಬಟ್ಟೆ ಸುತ್ತಿ ದಾರ ಕಟ್ಟಿ ಇಲಾಖಾ ಮೊಹರು 
ಮಾಡಿದ್ದು, ಪಂಚರ ಸಮಕ್ಷಮ ಮಹಜರು ಮಾಡಿದ್ದು, ಮಹಜರಿಗೆ ಸಹಿ ಮಾಡಿದ್ದು ಮಹಜರನ್ನು ಈಗಾಗಲೇ ನಿ.ಪಿ-1 ಎಂದು ಗುರುತಿಸಲಾಗಿದ್ದು, 
ನಿ.ಪಿ-1 ಬಿ ಸಹಿ ತನ್ನಾದಾಗಿರುತ್ತದೆ. ಹರೀಶ ರೈ ಎಂಬವರು ಬೈಕ್‌ ಚಲಾಯಿಸುತ್ತಿದ್ದು, ಗಂಗಾಧರ ಎಂಬವರು ಸಹ ಚಾಲಕರಾಗಿದ್ದರು ಅವರಲ್ಲಿ 
ಪರವಾನಿಗೆ ಇರಲಿಲ್ಲ ಅವರನ್ನು ವಿಚಾರಿಸಿದಾಗ ಅವರು ಅದನ್ನು ಮಾರಾಟ ಮಾಡಲು ಕೊಂಡು ಹೋಗುವುದಾಗಿ ತಿಳಿಸಿದ್ದು, ಅರೋಪಿಗಳನ್ನು 
ವಶಕ್ಕೆ ತೆಗೆದುಕೊಂಡು ಸ್ಥಳದಿಂದ ನಮ್ಮ ಉಪ ನಿರೀಕ್ಷಕರು ಅವರ ಜತೆ ಬಂದ ಸಿಬ್ಬಂಧಿ ಠಾಣೆಗೆ ಸೊತ್ತು ಸಮೇತ ತೆರಳಿದ್ದು 
ಅರೋಪಿ:ಸೊತ್ತುಗಳನ್ನು ನೋಡಿದರೆ ಗುರುತಿಸಬಲ್ಲೆ ಎಂದು ಸಾಕ್ಷ್ಯ ನುಡಿದಿರುತ್ತಾರೆ. 


ಡಿಡಬ್ಲೂ 1 


ಶೀ.ಹರೀಶ್‌, ಟಪ್ಪಾಲುಕಟ್ಟೆ ಹೌಸ್‌, ಮುಪ್ಪೆರೀಯ, ಸುಳ್ಯ ತಾಲೂಕು ಇವರು ರಕ್ಷಣಾ ಪರ ದಿ:17-11-2011ರಂದು ಸಾಕ್ಷ್ಯ ನೀಡುತ್ತಾ, 
ನಾನು ಪಕರಣದಲ್ಲಿ ಸ್ವಾಧೀನ ಪಡಿಸಿದ ಕೆಎ-21-ಜೆ-4714 ಬೈಕ್‌ ಇದರ ಮಾಲೀಕನಾಗಿರುತ್ತೇನೆ. ಕೃಷಿ ಮತ್ತು ಹೈನುಗಾರಿಕೆ ಕೆಲಸ ಮಾಡುತ್ತಿರುತ್ತೇನೆ, 
ದಿ:10-9-2010ರ೦ದು ಬೆಳಿಗ್ಗೆ 7-45 ಗಂಟೆಗೆ ಅಲೆಕ್ಕಾಡಿ ಎಂಬಲ್ಲಿನ ಹಾಲು ಡಿಪೋಗೆ ಹಾಲು ಕೊಡಲು ಬಂದಿದ್ದೆ, ಸುಮಾರು 7-45 ರಿಂದ 8-30ರ 
ತನಕ ಅಲ್ಲೇ ಇದ್ದೆ, ದಿ:10-9-2010ರಂದು ಸುಮಾರು 8-15 ಗಂಟೆಗೆ ಸುಬಹ್ಮಣ್ಯ ಪೊಲೀಸರಾದ ನಿತ್ಯಾನಂದರವರು ಅಲ್ಲಿಗೆ ಬಂದು ನನ್ನನ್ನು ಬೈಕ್‌ 
ಸಮೇತ ಠಾಣೆಗೆ ಬರುವಂತೆ ಹೇಳಿದಾಗ ಯಾವ ಕಾರಣಕ್ಕೆ ಬರಬೇಕೆಂದು ಕೇಳಿದೆನು, ಅಗ ಠಾಣೆಯ ಎಸ್‌.ಐ ರವರಲ್ಲಿ ಕೇಳುವಂತೆ ಹೇಳಿದರು, 
ನಂತರ ನಾನು ಮತ್ತು ಸದ್ರಿ ಪೊಲೀಸರು ಬೈಕ್‌ ಸಮೇತ ಸುಬಹ್ಮಣ್ಯ ಪೊಲೀಸ್‌ ಠಾಣೆಗೆ ಹೋದೆವು , ಠಾಣೆಗೆ ಹೋಗುವಾಗ ಸ್ಪಳದಲ್ಲಿದ್ದ ಗಂಗಾಧರ 
ಗೌಡರನ್ನು ಠಾಣೆಗೆ ಬರುವಂತೆ ಹೇಳಿದೆನು, ಠಾಣೆಗೆ ಹೋದ ಮೇಲೆ ಸಬ್‌ ಇನ್ಸ್‌ಪೆಕ್ಟರನ್ನು ವಿಚಾರಿಸಿದಾಗ ಅವರು ನೀನು ಬಾರಿ ರಾಜಕೀಯ ಮಾಡುತ್ತಿ 
ಎಂದು ಹೇಳಿರುತ್ತಾರೆ. ನಂತರ ಮುಂದುವರಿದು ನನ್ನ ಮೇಲೆ ಒಂದು ಕೇಸು ಹಾಕಿರುತ್ತೇನೆಂದು ಹೇಳಿರುತ್ತಾರೆ. ಆ ರೀತಿ ಹೇಳುವಾಗ ಠಾಣೆಯಲ್ಲಿ 
ಮೇಲೆ ಹೇಳಿದ ಗಂಗಾಧರ ಗೌಡ ಕೂಡ ಇದ್ದರು, ನಂತರ ಠಾಣೆಯಲ್ಲಿ ಎಸ್‌.ಐ ನನ್ನ ಮೇಲೆ ಸುಳ್ಳು ಕೇಸು ಹಾಕುತ್ತೇನೆಂದು ಹೇಳಿದ್ದಾಗ ಗಂಗಾಧರ 
ಗೌಡ ಯಾಕೆ ಅವರ ಮೇಲೆ ಸುಳ್ಳು ಕೇಸು ಹಾಕುತ್ತಿರೆಂದು ಕೇಳಿರುತ್ತಾರೆ, ಆಗ ಎಸ್‌.ಐ ರವರು ನಿನ್ನ ಮೇಲೆ ಸಹ ಕೇಸು ಹಾಕಿದ್ದೇನೆ, ಕೋರ್ಟಿಗೆ 
ಹೋಗುವ ಎಂದು ಹೇಳಿದರು, ನಂತರ ನನ್ನನ್ನು ಮತ್ತು ಗಂಗಾಧರರವರನ್ನು ಸುಳ್ಯ ನ್ಯಾಯಾಲಯಕ್ಕೆ ಹಾಜರು ಪಡಿಸಿರುತ್ತಾರೆ. ನ್ಯಾಯಾಲಯದಲ್ಲಿ 
ಪೊಲೀಸರು ನಮ್ಮ ಮೇಲೆ ಅಕಮ ಮದ್ಯ ಸಾಗಾಟ ಮಾಡಿದ ಕೇಸನ್ನು ಹಾಕಿರುತ್ತಾರೆಂದು ತಿಳಿದು ಬಂತು. ದಿ:9-9-2010 ರಂದು ಪೊಲೀಸರು 
ನನ್ನನ್ನು ನಿಂತಿಕಲ್ಲು ಜಂಕ್ಷನ್‌ನಲ್ಲಿ ಬೈಕು ತಡೆದು ನಿಲ್ಲಿಸಿರುವುದಿಲ್ಲ, ಕಳೆದ 10 ವರ್ಷದಿಂದ ಕಾಂಗೆಸ್‌ ಪಕ್ಷದ ಕಾರ್ಯಕರ್ತನಾಗಿರುತ್ತೇನೆ. ಮೇ -2010 
ರಂದು ನಡೆದ ಬಾಳ“ಿಲ ಗಾಮ ಪಂಚಾಯತ್‌ಗೆ ಬಾಳ್ತಿಲ,ಮುಪ್ಪೆರೀಯಾ 2 ಗಾಮಗಳು ಸೇರಿರುತ್ತದೆ. ಮುಪ್ಪೆರೇಯ ಗಾಮದಲ್ಲಿ 5 ವಾರ್ಡಿದೆ, ಈ 5 
ವಾರ್ಡುಗಳಲ್ಲಿಮೇ-2010 ಚುನಾವಣೆಯಲ್ಲಿ ಕಾಂಗೆಸ್‌ ಪಕ್ಷದ ಸದಸ್ಯರು ಜಯಗಳಿಸಿರುತ್ತಾರೆ. ಬಾಳ್ತಿಲ ಗಾಮದಲ್ಲಿ 5 ವಾರ್ಡಿದ್ದು 3 ವಾರ್ಡಿನಲ್ಲಿ 
ಕಾಂಗೆಸ್‌ ಪಕ್ಷದವರು ಜಯಗಳಿಸಿರುತ್ತಾರೆ. ಮೇ-2010ರ ಚುನಾವಣೆ ನಂತರ ಬಾಳಿಲ ಗಾಮದಲ್ಲಿ ಕಾಂಗೆಸ್‌ ಪಕ್ಷದ ಸದಸ್ಯರು ಆಡಳಿತ 
ಮಾಡುತ್ತಿದ್ದಾರೆ.ಅದಕ್ಕಿಂತ ಪೂರ್ವ 15 ವರ್ಷಗಳಿಂದ ಸದ್ರಿ ಗಾಮದಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರು ಆಡಳಿತ ನಡೆಸುತ್ತಿದ್ದರು, ಬಾಳಿಲ ಗಾಮ 
ಪಂಚಾಯತ್‌ನಲ್ಲಿ ಕಾಂಗೆಸ್‌ ಸದಸ್ಯರ ಅಡಳಿತ ಬರಲು ನಾನೇ ಕಾರಣ ಎಂಬುದಕ್ಕೆ ಬಿಜೆಪಿಯವರಿಗೆ ನನ್ನ ಮೇಲೆ ವೈಮನಸ್ಸು , ಪೊಲೀಸರು 
ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಮೇಲೆ ಸುಳ್ಳು ಕೇಸು ಹಾಕಿರುತ್ತಾರೆ. ಅಲೆಕಾಡಿಯಿಂದ ನಿಂತಕಲ್ಲಿಗೆ ಸುಮಾರು ಕಿ.ಮೀ ದೂರ ಇದೆ. ನಿ.ಪಿ-6 
ಮಹಜರಿನಲ್ಲಿ ಕಾಣಿಸಿದಂತಹ ಸ್ವತಂತ್ರ ಸಾಕ್ಷಿದಾರ ಯೋಗಾನಂದ, ಅನೂಪ್‌ರವರು ನನ್ನ ವಿರುದ್ದ ಸ್ಪರ್ಧಿಸಿದ ಬಿಜೆಪಿ ಸದಸ್ಯ ನವೀನ ರವರ 


ಸ್ನೇಹಿತರಾಗಿರುತ್ತಾರೆ. ದಿನಾಲೂ ಹಾಲನು ಬೈಕಿನಲ್ಲಿ ಕೊಂಡು ಹೋಗುತ್ತೇನೆ. ಹೈನುಗಾರಿಕೆ ಮಾಡುವ ಬಗ್ಗೆ ತೋರಿಸುವ ಅಲೆಕ್ಕಾಡಿ ಹಾಲು 


೩ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೧೩ 





ಉತ್ಪಾದಕರ ಸಂಘದವರು ಕೊಟ್ಟಿರುವ ದೃಡ ಪತದ ನೋಟಿಸಿನ ಕಾಫಿಯನ್ನು ಹಾಜರುಪಡಿಸಿದ್ದು ಅದನ್ನು ನಿ.ಡಿ-1 ಎಂದು ಗುರುತಿಸ ಲಾಯಿತು, 
ನಿ.ಡಿ-1ರಲ್ಲಿ ಹೇಳಿರುವ ನಾರಾಯಣ ರೈ ರವರು ತನ್ನ ತಂದೆಯಾಗಿರುತ್ತಾರೆ. 2010ರಲ್ಲಿ ನಡೆದ ಗಾಮ ಪಂಚಾಯತ್‌ ಚುನಾವಣೆಗೆ ಸ್ಪರ್ಧಿಸಿ ನಾಮ 
ಪತ್ರ ಸಲ್ಲಿಸಿದ ಬಗ್ಗೆ ದಾಖಲೆ ಹಾಜರು ಪಡಿಸಿದ್ದು, ಅದನ್ನು ನಿ.ಡಿ-2 ಎಂದು , ಮೇಲೆ ಹೇಳಿದ ಕಾರಣದಿಂದ ಈ ಕೇಸಿನಲ್ಲಿ ಸ್ವಾಧೀನ ಪಡಿಸಿದ 
ಬೈಕನ್ನು ತನಗೆ ಬಿಡುಗಡೆ ಮಾಡಬೇಕೆಂದು ಕೋರುತ್ತೇನೆ . 


ಅಭಿಯೋಗದ ಪರ ಸಾಕ್ಷಿ ವಿಚಾರಣೆ ವೇಳೆಯಲ್ಲಿ ಪೊಲೀಸ್‌ ಅಧಿಕಾರಿಗಳಾದ ಶೀ.ಸುನೀಲ್‌ ಎಂ.ಎಸ್‌ ರವರು ದಿನಾಂಕ: 09-9- 
2010ರಂದು 10-45 ಗಂಟೆಗೆ ತಮ್ಮ ಸಿಬ್ಬಂಧಿಗಳೊಂದಿಗೆ ಠಾಣೆಯಿಂದ ಹೊರಟು ಮಾಹಿತಿ ಪದೇಶವಾದ ನಿಂತಿಕಲ್ಲು ಜಂಕ್ಷನ್‌ ಬಳಿ ಕಾಯುತ್ತಿದ್ದ 
ಸಂದರ್ಭಧಲ್ಲಿ ಬೆಳ್ಳಾರೆ ಕಡೆಯಿಂದ ಬರುತ್ತಿದ್ದ ವಾಹನ ಸಂ: ಕೆಎ-21-ಜೆ-4714 ಬೈಕ್‌ನ್ನು ತಪಾಸಣೆ ಮಾಡಿದಾಗ ವಾಹನದಲ್ಲಿ ಅಕಮ ಮದ್ಯ 
ಸಾಗಾಟ ಪತ್ತೆಯಾಗಿ ಇದು ಅಬಕಾರಿ ಕಾಯಿದೆ ಕಲಂ 11ರ ಪಕಾರ ಅಪರಾಧ ಹಾಗೂ 32(1) ಮತ್ತು 34 ರ ಪಕಾರ ಶಿಕ್ಷಾರ್ಹವಾಗಿರುವುದರಿಂದ 
ವಾಹನದ ಚಾಲಕ/ ಮಾಲೀಕನಾದ ಹರೀಶ್‌ ರೈ ಮತ್ತು ಇನ್ನೊರ್ವ ವ್ಯಕ್ತಿ ಗಂಗಾಧರ ಇವರುಗಳ ವಿರುದ್ಧ ಕ್ರೈಂ ಸಂ:71/2010 ದಿ:10-09-2010ರ 
ಪಕಾರ ಮೊಕದ್ದಮೆ ದಾಖಲಿಸಿಕೊಂಡಿರುವ ಬಗ್ಗೆ ಸ್ವಷ್ಟವಾಗಿ ಸಾಕ್ಷ್ಯ ನುಡಿದಿರುತ್ತಾರೆ. ಹಾಗೂ ಪ್ರಾಸಾ-3ರವರು ಪಕರಣ ದಾಖಲಿಸುವ ಸಂದರ್ಭದಲ್ಲಿ 
ಪ್ರಾಸಾ -2 ರವರೊಡನೆ ಜೊತೆಯಲ್ಲಿದ್ದು ಪಂಚನಾಮೆ ತಯಾರಿಸಿದ ಬಗ್ಗೆ ಸ್ಪಷ್ಟವಾಗಿ ಸಾಕ್ಷಿ ನುಡಿದಿರುತ್ತಾರೆ. ಹಾಗೂ ಪಕರಣವನ್ನು ಇಲಾಖಾ 
ಪರ ಹಸ್ತಾಂತರ ಪಡೆದು ಮುಂದಿನ ತನಿಖೆ ಕೈಗೊಂಡು ಜಪ್ತುಪಡಿಸಿಕೊ೦ಂಡ ಸೊತ್ತುಗಳನ್ನು ಅಬಕಾರಿ ಕಾಯಿದೆ ಕಲಂ 43 ಎ ರಡಿ ಮುಟ್ಟುಗೊಲು 
ಹಾಕಿಕೊಳ್ಳಲು ಪಸ್ತಾವನೆ ಸಲ್ಲಿಸಿರುವ ಬಗ್ಗೆ ಸ್ಪಷ್ಟ ಸಾಕ್ಷ್ಯ ನೀಡಿರುತ್ತಾರೆ. ಹಾಗೂ ಅಭಿಯೋಗದ ಪರ ಅಗತ್ಯ ದಾಖಲಾತಿಗಳನ್ನು ನಿ.ಪಿ.-1 ರಿಂದ 
ನಿ.ಪಿ-8 ಎ ರವರೆಗೆ ಗುರುತಿಸಿರುತ್ತಾರೆ. 


ಎದುರುದಾರರು ತಮ್ಮ ವಾದ ಮಂಡನೆಯ ವೇಳೆಯಲ್ಲಿ ಸಾಕ್ಷಿಗಳು ತದ್ವಿರುದ್ದ ಸಾಕ್ಷಿ ನೀಡಿರುತ್ತಾರೆ.ಸಾಕ್ಷಿಗಳು ಅಡ್ಡ ಸವಾಲಿನಲ್ಲಿ ಹೆಚ್ಚಿನ 
ವಿಷಯದ ಬಗ್ಗೆ ನೆನಪಿರುವುದಿಲ್ಲ ಎಂದು ನುಡಿ ಸಾಕ್ಷಿ ನೀಡಿರುವುದು, ಪಕರಣದಲ್ಲಿ ಸ್ವತಂತ್ರ ಸಾಕ್ಷಿದಾರರ ಹೇಳಿಕೆಯನ್ನು ಪಡೆಯಲಾಗಿರುವುದಿಲ್ಲ 
ಹಾಗೂ ಸೊತ್ತು ಜಪ್ತು ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯದಿಂದ ಸರ್ಚ್‌ ವಾರೆಂಟ್‌ ಪಡೆಯದೇ ಇರುವುದು/ಸರ್ಚ್‌ ವಾರೆಂಟನ್ನು ಪಡೆಯಲು 
ಸಮಯಾವಕಾಶ ವಿಲ್ಲದ ಬಗ್ಗೆ ಕಾರಣಗಳನ್ನು ನಮೂದಿಸಿ ಸರ್ಚ್‌ ಮೆಮೊ ತಯಾರಿಸದೇ ಇರುವುದರಿಂದ ಮೊಕದ್ದಮೆ ಕಮಬದ್ಧವಾಗಿರದೇ ಸುಳ್ಳು 
ಪಕರಣವಾಗಿದ್ದು, ವಾಹನ ಮತ್ತು ಈ ಪಕರಣಕ್ಕೆ ಯಾವುದೇ ಸಂಬಂಧವಿಲ್ಲವೆಂದು ವಾದಿಸಿ ವಾಹನವನ್ನು ತಮ್ಮ ಕಕ್ಷಿದಾರರಿಗೆ ಬಿಡುಗಡೆ 
ಗೊಳಿಸುವಂತೆ ವಾದ ಮಂಡಿಸಿರುತ್ತಾರೆ. ಅಭಿಯೋಗ ಕಾನೂನು ಅಧಿಕಾರಿಗಳು ವಾದಿಸುತ್ತಾ ಅಕಮವಾಗಿ ವಾಹನದಲ್ಲಿ ಮದ್ಯ ಸಾಗಾಟ 
ಮಾಡುತ್ತಿದುದ್ದನ್ನು ಪತ್ತೆಹಚ್ಚಿದ ಬಗ್ಗೆ, ತನ್ನ ತನಿಖೆಯ ವೇಳೆಯಲ್ಲಿ ವಶಪಡಿಸಿಕೊ೦ಡ ಸೊತ್ತು ಮದ್ಯವಾಗಿರುವುದು ರಸಾಯನಿಕ ತಜ್ಞರ ವರದಿಯಿಂದ 
ಸಾಭೀತಾಗಿರುವ ಅಂಶವನ್ನು ವಾದಿಸುತ್ತಾ , ಸದ್ರಿ ವಿಶ್ಲೇಷಣಾ ವರದಿಯನ್ನು ನಿ.ಪಿ-4 ಎಂದು ಗುರುತಿಸಲಾಗಿರುತ್ತದೆ. ವಿಶ್ಲೇಷಣಾ ವರದಿಯಲ್ಲಿ 
ಮದ್ಯದಲ್ಲಿ ಮದ್ಯಸಾರದ ತೀಕ್ಷಣತೆ 43.0% ಇರುವುದಾಗಿ ರಸಾಯನಿಕ ತಜ್ಞರು ದೃಡೀಕರಣ ನೀಡಿರುತ್ತಾರೆ. ಸದ್ರಿ ರಸಾಯನಿಕ ವಿಶ್ಲೇಷಣಾ ವರದಿಯ 
ಸಾರಾಂಶದ ಬಗ್ಗೆ ಎದುರುಗಡೆ ವಕೀಲರಾಗಲೀ ಎದುರುದಾರರಾಗಲೀ ಯಾವುದೇ ಅಕ್ಷೇಪಣೆ ಎತ್ತಿರುವುದಿಲ್ಲ. ಮೋಟಾರು ವಾಹನದ ಬಿ ವಹಿಯನ್ನು 
ಪಡೆದು ಹಾಜರು ಪಡಿಸಿರುವುದಾಗಿ ಸಾಕ್ಷಿ ನುಡಿದಿದ್ದು ಅದನ್ನು ನಿ.ಪಿ-3 ಎಂದು ಗುರುತಿಸಲಾಗಿರುತ್ತದೆ. ಸದ್ರಿ ದಾಖಲೆಯನ್ನು ಪರಿಶೀಲಿಸಿದಾಗ 
ಅದರಲ್ಲಿ ಎದುರುದಾರರೇ ಅಪರಾಧ ನಡೆದ ದಿನಾಂಕದಂದು ನೊಂದಣಿ ಮಾಲೀಕರಾಗಿರುವುದು ನಿರ್ವಿವಿವಾದದ ಸಂಗತಿಯಾಗಿರುತ್ತದೆ. ಪ್ರಾಸಾ- 
2ರವರ ನುಡಿಸಾಕ್ಷಿಗೆ ಪೂರಕವಾಗಿ ಪ್ರಾಸಾ-3 ರವರು ಸಾಕ್ಷಿ ನುಡಿದಿರುತ್ತಾರೆ. 


ಈ ಪಕರಣದಲ್ಲಿ ಪಾಜ್ಞಾ ವಕೀಲರು ಮೇಲೆ ಹೇಳಿದ ಪ್ರಾಸಾ-1ರಿಂದ 3ರ ಸಾಕ್ಷಿಗಳ ಅಡ್ಡ ಸಾಕ್ಷಿ ವಿಚಾರಣೆಯನ್ನು ದೀರ್ಥವಾಗಿ 
ಮಾಡಿದ್ದು, ಸದ್ರಿ ಸಾಕ್ಷಿಗಳು ನಂಬಲಾರ್ಹವಲ್ಲ ಎಂಬ ಬಗ್ಗೆ ಪೂರಕ ಅಂಶಗಳನ್ನು ಸಾಬೀತುಪಡಿಸಲು ವಿಫಲರಾಗಿರುತ್ತಾರೆ. ಸರ್ಚ್‌ ವಾರೆಂಟ್‌ 
ಪಡೆಯದೇ ಇದ್ದ ಬಗ್ಗೆ ಎದುರುದಾರರ ವಾದವನ್ನು ಪಬಲವಾಗಿ ಅಕ್ಷೇಪಿಸಿ ಸರ್ಚ್‌ ವಾರೆಂಟ್‌ ಪಡೆಯುವುದು ಅಜ್ಞಾಧಾರಕವಾಗಿರುವುದಿಲ್ಲ ಎಂಬ 
ಅಂಶವನ್ನು ಪತಿವಾದಿಸುತ್ತಾ ವಾಹನ ಶೋಧನೆ ಸಂದರ್ಭದಲ್ಲಿ ಕಲಂ 53ರಡಿ ಶೋಧನಾ ವಾರೆಂಟನ್ನು ಪಡೆಯದೇ ಇರುವುದು ಅಭಿಯೋಗದ 
ವಿಫಲತೆ ಎಂಬುದಾಗಿ ಪರಿಗಣಿಸಲಾಗದು. ಏಕೆಂದರೆ ಕಲಂ 54 ರಡಿ ರೆರ್ಕಾಡ್‌ ಆಫ್‌ ರೀಜನ್ಸ್‌ ನ್ನು ದಾಖಲಿಸದೇ ಇರುವುದು ಕಾನೂನಡಿ 
ಅಜ್ಞಾಪಕವಾಗಿರುವುದಿಲ್ಲ ಎಂಬುದನ್ನು ಈ ಕೆಳಕಂಡಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ವ್ಯಾಖ್ಯಾನಿಸಬೇಕಾಗಿರುತ್ತದೆ.ಶೋಧನಾ 
ವಾರೆಂಟ್‌ಗಳನ್ನು ಪಡೆಯಲು ವಿಫಲರಾದ ಬಗ್ಗೆ ಕಾರಣಗಳನ್ನು ದಾಖಲಿಸದೇ ಇರುವುದು ಕೇವಲ ಕಾನೂನಿನ ಪಕಿಯೆಯಲ್ಲಿ ಒಂದು 
ಅನಿಯಮತೆಯಾಗಿದ್ದು ಕೇವಲ ಅದೇ ಒಂದು ಕಾರಣದಡಿ ಇಡೀ ಶೋಧನೆಯನ್ನು ಅಥವಾ ಮುಟ್ಟುಗೋಲು ವ್ಯವಹರಣೆಯನ್ನು ಅಥವಾ 
ಪಾದಿಕಾರವು ಮಾಡಿದ ಅಂತಿಮ ಮುಟ್ಟುಗೋಲು ಅದೇಶವನ್ನು ಕಾನೂನಿನಡಿ ಅಸಿಂಧುವೆಂದು ಘೋಷಿಸಲು ಬರುವುದಿಲ್ಲ. ಶೋಧನೆಯನ್ನು 
ಮಾಡುವ ಮೊದಲು ವಾರೆಂಟ್‌ ಪಡೆದು ಕೊಳ್ಳದೇ ಇರುವ ಬಗ್ಗೆ ಅಥವಾ ವಾರೆಂಟ್‌ ಪಡೆಯಲು ವಿಫಲರಾದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು 
ಕಾರಣಗಳನ್ನು ದಾಖಲಿಸದೇ ಇರುವುದು ಅರೋಪಿಯ ಹಕ್ಕಿಗೆ ಅಥವಾ ಆತನ ಹಿತಾಸಕ್ತಿಗೆ ದಕ್ಕೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಅರೋಪಿ 
ತೋರಿಸಿ ಕೊಡಬೇಕಾಗುತ್ತದೆ. ಶೋಧನಾ ವಾರೆಂಟನ್ನು ಪಡೆಯಲೇ ಬೇಕು ಎಂಬುದು ಖಡ್ಡಾಯವಾಗಿರುವುದಿಲ್ಲ ಅಥವಾ ಅಜ್ಞಾಪಕವಾಗಿರುವುದಿಲ್ಲ. 
ಶೋಧನಾ ವಾರೆಂಟನ್ನು ಪಡೆದುಕೊಳ್ಳಲು ವಿಫಲರಾದ ಬಗ್ಗೆ ಕಾರಣಗಳನ್ನು ನಮೂದಿಸದೇ ಇರುವುದು ಇಡೀ ಶೋಧನೆ ಮತ್ತು ಅದರ ನಂತರದ 
ಮುಟ್ಟುಗೋಲು ವ್ಯವಹರಣೆಯನ್ನು ಅಥವಾ ಅಂತಿಮ ಮುಟ್ಟುಗೋಲು ಅದೇಶ ಅಸಿಂಧುಗೊಳಿಸುವುದಿಲ್ಲ. ಈ ರೀತಿ ಅಸಿಂಧುಗೊಳಿಸಿದರೇ 
ಹಾಡುಹಗಲೇ ಅಥವಾ ಕಣ್ಣೆದುರೇ ಅಕಮ ಮದ್ಯ ಸಮೇತ ಪಕರಣದ ಅಪರಾಧಿ ಗಳನ್ನು ಕೈಚೆಲ್ಲ ಬೇಕಾಗುತ್ತದೆ ಕಾನೂನನ್ನು 


೩೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಅಪರಾಧಿಗಳಿಗೆ ಸಹಾಯವಾಗುವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಲ್ಲಿ ಇನ್ನೂ ಹೆಚ್ಚಿನ ಅಪರಾಧಗಳು ಆಗುವ ಸಂಭಾವ್ಯತೆಗಳು ಜಾಸ್ತಿ. ಆದುದರಿಂದ 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 54 ರ ಹಿಂದಿನ ಉದ್ದೇಶವನ್ನು ಅರಿತು ವ್ಯಾಖ್ಯಾನಿಸಬೇಕಾಗಿರುತ್ತದೆ. ಈ ಎಲ್ಲಾ ಅಂಶಗಳನ್ನು ಗೌರವಾನ್ವಿತ ಉಚ್ಚ 
ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿದ ತೀರ್ಪು ಸಂ: LR: 2004: ೧ಸಿ೧:536 ರ ಪುಟ ಸಂ:527ರಲ್ಲಿ ವಿವರವಾಗಿ ಪಸ್ತಾವಿಸಲಾಗಿದೆ. 


ಎದುರುದಾರ ವಕೀಲರು ತಮ್ಮ ವಾದ ಮಂಡನೆಯ ವೇಳೆಯಲ್ಲಿ ಸ್ವತಂತ್ರ ಸಾಕ್ಷಿಗಳನ್ನು ವಿಚಾರಣೆಗೆ ಹಾಜರುಪಡಿಸಿರುವುದಿಲ್ಲ ಎಂದು 
ವಾದಿಸಿದ್ದರೂ ಪಕರಣದಲ್ಲಿ ಸ್ವತಂತ್ರ ಸಾಕ್ಷಿಗಳ ಹೇಳಿಕೆಗಳನ್ನು ಸಿಂಧು ಎಂದು ಪರಿಗಣಿಸಲು ಸಾಧ್ಯವಾಗುವುದಿಲ್ಲ. ಪಾಸಾ-2 ಮತ್ತು 3 ರವರು 
ಗಸ್ಮಿನಲ್ಲಿದ್ದ ಅಧಿಕಾರಿಗಳಾಗಿದ್ದು ಖಚಿತ ಮಾಹಿತಿ ಮೇರೆಗೆ ಅವರ ಕರ್ತವ್ಯ ವೇಳೆಯಲ್ಲಿ ಈ ಪಕರಣದ ವಾಹನವನ್ನು ಅಕಮ ಮದ್ಯ ಸಾಗಾಣಿಕೆ 
ಮಾಡುತ್ತಿರುವ ಸ೦ದರ್ಭದಲ್ಲಿ ವಶಪಡಿಸಿಕೊಂಡಿರುವುದು ದೃಡವಾಗುತ್ತಿದ್ದು ಸ್ವತಂತ್ರ ಸಾಕ್ಷಿಗಳ ಸಾಕ್ಷ್ಯ ಇಲ್ಲದೇ ಹೋದಾಗ್ಯೂ ಗಸ್ತಿನಲ್ಲಿದ್ದ 
ಅದಿಕಾರಿ ಹಾಗೂ ಸಿಬ್ಬಂಧಿಗಳ ಸಾಕ್ಷವನ್ನೇ ನಂಬಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 1996 ಸುಪಿಂ ಕೋರ್ಟ್‌ ಕೇಸಸ್‌ (ಕಿಮಿನಲ್‌) 13 ರ 
ಭಾಗ-ಡಿಯಲ್ಲಿ ಸಾರಿರುವುದನ್ನು ಪರಿಗಣಿಸಿದಾಗ ಪಾಜ್ಞಾ ವಕೀಲರ ವಾದವನ್ನು ತಳ್ಳಿಹಾಕ ಬಹುದಾಗಿರುತ್ತದೆ. 


ಪಕರಣವು ಯಾವುದೇ ಕಿಮಿನಲ್‌ ಪಕರಣವಾಗಿರದೇ ಮುಟ್ಟುಗೋಲು ನಡವಳಿಯಾಗಿರುವುದರಿಂದ ಅಭಿಯೋಗದ ಪರ ವಿಚಾರಿಸಲಾದ 
ಇಲಾಖಾ ಸಾಕ್ಷಿಗಳ ಸಾಕ್ಷ್ಯದಲ್ಲಿ ಕೆಲವೊಂದು ಸಣ್ಣಪುಟ್ಟ ವ್ಯತಿರೀಕ್ಷತೆಗಳು ಕಂಡುಬಂದರೂ ಅದು ಅಭಿಯೋಜನೆಗೆ ಮಾರಕವಾಗುವುದಿಲ್ಲ ಹಾಗೂ 
ವ್ಯತಿರೀಕ್ಷತೆಗಳು ಸಾಕ್ಷಿಗಳ ಸಾಕ್ಷ್ಯದಲ್ಲಿ ಸರ್ವೆ ಸಾಮಾನ್ಯವಾಗಿರುತ್ತದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ ಕಲಂ 3ರಡಿ ಮೌಖಿಕ ಸಾಕ್ಷ್ಯವನ್ನು ವಿಚಾರಣೆ 
ಮಾಡಿದಾಗ ಸಾಕ್ಷ್ಯವು ಗುಣಾತ್ಮಕವಾಗಿರಬೇಕೇ ಹೊರತು ಸಾಕ್ಷ್ಯದ ಒಟ್ಟು ಪಮಾಣವನ್ನು ಗಣನೆಗೆ ತೆಗೆದು ಕೊಳ್ಳಲಾರದು. ಯಾವುದೇ ಒಂದು 
ಸಂಗತಿಯನ್ನು ಕಾನೂನಡಿ ಸಾಬೀತುಪಡಿಸಬೇಕಾದರೆ ಒಂದು ನಿರ್ಧಿಷ್ಟ ಪಮಾಣದ ಸಾಕ್ಷಿಗಳು ಬೇಕು ಎಂಬಂತೆ ಕಾನೂನು ಅಂಶ ಇರುವುದಿಲ್ಲ. ಈ 
ಕಾನೂನಿನ ಅಂಶವನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಕಲಂ 134ರಡಿ ಸ್ವಷ್ಟ ಪಡಿಸಲಾಗಿರುವುದು.ಅಭಿಯೋಗದ ಪರ ವಿಚಾರಿಸಲಾದ ಇಲಾಖಾ 
ಸಾಕ್ಷಿಗಳು ಪಕರಣವನ್ನು ಪತ್ತೆಹಚ್ಚಿ ಮುಂದಿನ ತನಿಖೆ ನಡೆಸಿ ಅರೋಪಿ /ವಾಹನದ ಮಾಲೀಕರು ತನ್ನ ವಾಹನವನ್ನು ಈ ಕೃತ್ಯದಲ್ಲಿ 
ನಿಯೋಜಿಸಿರುವುದು ಅಕಮವಾಗಿದ್ದು ಯಾವುದೇ ಮುಂಜಾಗತೆಯನ್ನು ತೆಗೆದುಕೊಳ್ಳದೇ ಇರುವುದು ಸಾಭೀತಾಗಿರುತ್ತದೆ. ಈ ಬಗ್ಗೆ ಇಲಾಖಾ 
ಸಾಕ್ಷಿಗಳು ಬಹಳ ಸ್ವಷ್ಟವಾಗಿ ಹಾಗೂ ತಮ್ಮ ಕರ್ತವ್ಯದ ನೆಲೆಯಲ್ಲಿ ಪಮಾಣಿಕವಾಗಿ ಸಾಕ್ಷ್ಯ ನೀಡಿರುವುದರಿಂದ ಸ್ಪತ೦ತ್ರ ಸಾಕ್ಷಿಗಳನ್ನು ವಿಚಾರಣೆಗೆ 
ಒಳಪಡಿಸಲಾಗಿಲ್ಲ ಎ೦ಬ ಅಂಶ ಯಾವುದೇ ರೀತಿಯಲ್ಲಿ ಮುಟ್ಟುಗೋಲು ಪಕಿಯೆಗೆ ಮಾರಕವಾಗುವುದಿಲ್ಲ. ವಾಹನದಲ್ಲಿ ತನ್ನ ತಿಳುವಳಿಕೆಗೆ ಬಾರದೇ 
ಮದ್ಯ ಸಾಗಾಟವಾಗಿರುವುದು ಎಂಬ ಆಂಶವನ್ನು ವಾಹನದ ಮಾಲೀಕರು ಸ್ಪಷ್ಟ ಪಡಿಸದೇ ಇರುವುದು ಹಾಗೂ ಪಕರಣವನ್ನು ಹೊಲೀಸರು 
ರಾಜಕೀಯ ಒತ್ತಡಕ್ಕೆ ಮಣಿದು ಉದ್ದೇಶ ಪೂರ್ವಕವಾಗಿ ದಾಖಲಿಸಿಕೊಂಡಿರುವುದು ಎಂದು ರಕ್ಷಣಾ ಹೇಳಿಕೆಗಳನ್ನು ನೀಡಿರುವ- ರಾದರೂ ಈ 
ಬಗ್ಗೆ ಪುರಾವೆಗಳನ್ನು ಒದಗಿಸಿ ರುಜುವಾತು ಪಡಿಸಲು ವಿಫಲರಾಗಿರುತ್ತಾರೆ. ಕಾರಣ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ 
ತಮ್ಮ ಪತಿವಾದವನ್ನು ಅಭಿಯೋಗದ ಪರ ಮಂಡಿಸಿರುತ್ತಾರೆ. 


ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಅಪರಾಧಿಗೆ ಶಿಕ್ಷೆಯನ್ನು ವಿಧಿಸಬಹುದು ಎಂದು ಸಾರಿದ್ದು ಆದರೆ ಈ 


ಪಾದಿಕಾರದ ಮುಂದೆ ಇರುವ ಪಕರಣವು ವಾಹನದ ಮುಟ್ಟುಗೋಲು ಪಕಿಯೆಗೆ ಸಂಬಂಧಪಟ್ಟಿದ್ದು ಸಂಭವನೀಯ ಸಾಕ್ಟಾಧಾರಗಳು ಸಾಕಾಗುತ್ತದೆ. 
ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 2006 ಎಸ್‌ಎಆರ್‌ (ಕಿಮಿನಲ್‌) ಪುಟ ಸಂ: 768ರಲ್ಲಿ ಅಬಕಾರಿ ಪಕರಣಗಳಲ್ಲಿ Presumption Clouses 
ಗಳು ಇರುವುದರಿಂದ ಅನ್ಯಥಾ ಎದುರುದಾರರು ದೃಢಪಡಿಸುವವರೆಗೆ ಅಭಿಯೋಜನಾ ವ್ಯವಹಣೆಗಳನ್ನು ನಂಬಬಹುದು ಎಂದು ಸಾರಿರುವುದನ್ನು 
ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ಐಎಲ್‌ಆರ್‌-2001 ಕರ್ನಾಟಕ 4655 ರ ತೀರ್ಪಿನಲ್ಲಿ ಪಂಚರ ಸಾಕ್ಷ್ಯಗಳು ಪರಿಗಣಿತವಾಗದಿದ್ದರೂ 


ತನಿಖಾಧಿಕಾರಿಗಳ ಸಾಕ್ಷ್ಯ ಒಂದೇ ಸಾಕಾಗುತ್ತದೆ ಎಂದು ಸಾರಿರುವುದನ್ನು ಸಹಾ ಪರಿಗಣಿಸಲಾಗಿರುತ್ತದೆ. 


ಎದುರುದಾರರ ಕಡೆ ಪತಿವಾದಿ ಸಾಕ್ಷಿ 1-ಹರೀಶ್‌ ,ಬಿನ್‌:ನಾರಾಯಣ ರೈ ಇವರು ವಿಚಾರಣೆ ಸಂದರ್ಭದಲ್ಲಿ ರಾಜಕೀಯ 
ಪೇರಿತರಾಗಿ ತನ್ನ ಮೇಲೆ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ ಎಂದು ತಿಳಿಸಿ ಸರ್ಕಾರಿ ವಕೀಲರ ಅಡ್ಡ ವಿಚಾರಣೆಗೆ ಸಮಗವಾಗಿ 
ಅಕ್ಷೇಪಣೆ ವ್ಯಕ್ತಪಡಿಸಿರುವರಾದರೂ ಸೂಕ್ತ ಪುರಾವೆಗಳನ್ನು ನೀಡಲು ವಿಫಲರಾಗಿರುವುದರಿಂದ ಸದಿ, ಸಾಕ್ಷಿಯವರು ವಾಹನವನ್ನು ಈ ಪಕರಣದಿಂದ 


ಮುಕ್ತಗೊಳಿಸುವ ಇರಾದೆಯಿಂದ ಸುಳ್ಳು ಸಾಕ್ಷ್ಯ ಸ್ವಷ್ಟಿ ಮಾಡಿರುವುದು ದೃಡಪಟ್ಟರುತ್ತದೆ. 


ಲ 


ಈ ಪಕರಣದಲ್ಲಿ ಅಕಮವಾಗಿ ವಾಹನದಲ್ಲಿ ಮದ್ಯ ಸಾಗಾಟ ಮಾಡಿರುವುದನ್ನು ಪತ್ತೆಹಚ್ಚಿದ ಪಾ.ಸಾ-2 ಮತ್ತು ಅವರ ಸಿಬಂಧಿಗಳು 
ಮಾದರಿಗಾಗಿ ಸದಿ ದೊರೆತ ಮದ್ಯದಲ್ಲಿ ಸ್ವಲ್ಪ ಪಮಾಣದಲ್ಲಿ ತೆಗೆದಿರುವುದು ಕಂಡುಬಂದಿದ್ದು ಆ ಬಗ್ಗೆ ಎದುರುದಾರರು/ಪಾಜ್ಞಾ ವಕೀಲರು ಯಾವುದೇ 


ರೀತಿ ಅಲ್ಲಗಳೆದು ವಾದ ಮಂಡಿಸದೇ ಇರುವುದರಿಂದ ಅಕಮವಾಗಿ ಮದ್ಯ ಸಾಗಾಟ ಮಾಡಿರುವುದು ಅಪರಾಧವಾದ ಹಿನ್ನಲೆಯಲ್ಲಿ ಮಾದರಿ 
ತೆಗದಿರುವುದು ಸ್ವಲ್ಹಾಂಶವಾದರೂ ಸಹ ಸಕಾರತ್ಮಕವಾಗಿರುತ್ತದೆ. 


ಈ ಮೇಲಿನ ಎಲ್ಲಾ ಕಾರಣಗಳಿಂದ ಅಭಿಯೋಗದ ಪರ ಸಾಕ್ಷಿಗಳ ಹಾಗೂ ರಕ್ಷಣಾ ಸಾಕ್ಷಿಗಳ ವಿಚಾರಣೆ ಹಾಗೂ ಲಭ್ಯವಿರುವ 
ದಾಖಲಾತಿಗಳಿಂದ ಈ ಪಕರಣದಲ್ಲಿ ಜಪ್ತು ಪಡಿಸಲಾಗಿರುವ ಮೋಟಾರ್‌ ಸೈಕಲ್‌ ಸಂ: /%-21-2-4714 ನ್ನು ಸರ್ಕಾರಕ್ಕೆ ಮುಟ್ಟು 
ಗೋಲು ಹಾಕಿಕೊಳ್ಳಲು ನಡೆಸಲಾದ ವಿಚಾರಣೆಯಲ್ಲಿ ಯೋಗ್ಯವಾಗಿರುವುದೆಂದು ಪಾದಿಕಾರವು ತೀರ್ಮಾನಿಸಿ, ಈ ಪಕರಣದಲ್ಲಿ ಜಪ್ತು ಪಡಿಸಲಾಗಿರುವ 
ಮೋಟಾರ್‌ ಸೈಕಲ್‌ ಸಂ: ಓಓ-21-2-4714ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೧೫ 





ಆದೇಶ 


ಬಿ.ವಿ.ಹೂವಪ್ಪ ಗೌಡ, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌,ದ.ಕ.ಜಿಲ್ಲೆ.ಮ೦ಗಳೂರು ಆದ ನಾನು ಕರ್ನಾಟಕ 

ಅಬಕಾರಿ ಕಾಯಿದೆ 1965 ರ ಕಲ0 43ಎ ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ,ನಿಯಮ 43 ಬಿ ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು 
ಜರುಗಿಸಿದ ನಂತರ ಪೊಲೀಸ್‌ ಉಪ ನಿರೀಕ್ಷಕರು, ಸುಬಹ್ಮಣ್ಯ ಪೊಲೀಸ್‌ ಠಾಣೆ ಇವರ ತಕ್ಷೀರು ಸಂ:71/2010,ದಿ:10-9-2010ರಲ್ಲಿ ಜಪ್ತುಪಡಿಸಿರುವ 
ಮೋಟಾರ್‌ ಸೈಕಲ್‌ ಸಂ: (%-21-2-4714 (ಚಾಸೀಸ್‌ ಸಂ: 06809052830 ಮತ್ತು ಇಂಜಿನ್‌ ಸಂ: 068081/43473) ನ್ನು ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ನಿಯಮ 43 ಎ (2) ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಪ್ರಾಧಿಕಾರದಿಂದ ದಿ:27-1-2011 ರಂದು ವಾಹನ ಮೋಟಾರ್‌ ಸೈಕಲ್‌ ಸ : 1%-21-2-4714 ನ್ನು ತಾತ್ಕಾಲಿಕವಾಗಿ ಮಧ್ಯಂತರ 
ಬಿಡುಗಡೆಗೊಳಿಸಿ ಹೊರಡಿಸಿರುವ ಆದೇಶವನ್ನು ರದ್ದುಗೊಳಿಸಿ ಆದೇಶಿಸಿದೆ. ಆರ್‌.ಸಿ. ಮಾಲೀಕರು ಸದರಿ ಮಧ್ಯಂತರ ಬಿಡುಗಡೆ ಹೊಂದಿರುವ 
ಮೋಟಾರ್‌ ಸೈಕಲ್‌ ಸ : KಸA-21-)-4714ನ್ನು ಈ ಆದೇಶದ 30 ದಿನಗಳ ಒಳಗೆ ಈ ಪ್ರಾಧಿಕಾರದ ವಶಕ್ಕೆ ಅಬಕಾರಿ ನಿರೀಕ್ಬಕರು,ಸುಳ್ಯ 
ವಲಯ ಇವರಲ್ಲಿ ಒಪ್ಪಿಸಲು ಆದೇಶಿಸಿದೆ. ತಪ್ಪಿದಲ್ಲಿ ಭದ್ರತೆಯಾಗಿ ವಿಜಯ ಬ್ಯಾಂಕ್‌, ಬೆಳ್ಳಾರೆ ಶಾಖೆ, ಸುಳ್ಯ ಇಲ್ಲಿಂದ ಬ್ಯಾಂಕ್‌ ಗ್ಯಾರಂಟಿ 
ಸಂಖ್ಯೆ: 102618015110002 ದಿ10-2-2011ರಲ್ಲಿ ಅಡಕವಾದ ಮೊತ್ತ ರೂ.15,000/-ನ್ನು ಸರ್ಕಾರದ ಖಾತೆಗೆ ಜಮೆ ಮಾಡಿಕೊಳ್ಳಲು 
ಅದೇಶಿಸಿದೆ. ಆ ಆದೇಶದ ಪಾಲನೆ ಬಗ್ಗೆ ಅಬಕಾರಿ ನಿರೀಕ್ಷಕರು, ಸುಳ್ಳ ವಲಯ ಇವರು ಸೂಕ್ತ ಕಮ ಜರುಗಿಸಿ ಈ ಪಾದಿಕಾರಕ್ಕೆ ವರದಿ 
ಒಪ್ಪಿಸಲು ಆದೇಶಿಸಿದೆ. 

ಪಕರಣದಲ್ಲಿ ಜಪ್ತು ಪಡಿಸಿಕೊಳ್ಳಲಾದ ಮದ್ಯವನ್ನು ಈ ಪಾದಿಕಾರದ ಸಮ ಸಂಖ್ಯೆ ಅದೇಶ ದಿನಾಂಕ:4-2-2011ರ ಅನ್ವಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿ ಕೊಂಡಿರುವುದನ್ನು ಸ್ಪಿರೀಕರಿಸಿದ್ದೇನೆ. 

ಈ ಆದೇಶವನ್ನು ದಿ:26-04-2012ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು 


ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜ್ಯಾರಿಯಲ್ಲಿ ಬರುತ್ತದೆ. 


ಬಿ.ವಿ ಹೂವಪ್ಪ ಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪು (ಜೆ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಅನುಬಂಧ-1 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ:- 


ಪಾ.ಸಾ-। : ಶೀ.ಶಿವಪಸಾದ್‌,ಅ.ನಿ (ಪಬಾರ) , ಸುಳ್ಳ ವಲಯ 
ತ A ಎವ! 

ಪಾ.ಸಾ-2 : ಶೀ.ಸುನಿಲ್‌ ಎಂ.ಎಸ್‌, ಪೊ.ಉ.ನಿ ಸುಬಹ್ಮಣ್ಣ ಪೊ.ಠಾಣೆ 
ಪ್ಪ ಬಿ ಜಿ 

ಪಾ.ಸಾ-3 : ಶೀ. ವೆಂಕಟರಮಣ ಹೆಚ್‌.ಸಿ, 1131, ಸುಬಹ್ಮಣ್ಣ ಪೊ.ಠಾಣೆ 
ಎ ಈ ದಿ 


ಅನುಬಂಧ-॥॥ 


ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲೆಗಳು 


ನಿಶಾನೆ ಪಿ-। ; ಅಧಿಕೃತ ಅದಿಕಾರಿಗಳಿಗೆ ತನಿಖಾಕಾರಿಗಳು ಸಲ್ಲಿಸಿದ ವರದಿ 
ನಿಶಾನೆ ಪಿ-ಟ ; ಸಾಕ್ಷಿ ಸಹಿ 

ನಿಶಾನೆ ಪಿ-2 ಕ ಮೌಲ್ಯ ಮಾಪನ ವರದಿ 

ನಿಶಾನೆ ಪಿ-3 ಬಿ ಎಕ್ಸ್‌ಟಾಕ್ಟ್‌ ವರದಿ , 

ನಿಶಾನೆ ಪಿ-4 ಕ ರಸಾಯನಿಕ ವಿಶ್ಲೇಷಣಾ ವರದಿ 

ನಿಶಾನೆ ಪಿ-5 ಕ ಮದ್ಯಂತರ ಅದೇಶದ ಬಗ್ಗೆ ತನಿಖಾಧಿಕಾರಿಗಳ ಅಕ್ಷೇಪಣೆ 
ನಿಶಾನೆ ಪಿ-6 ತನಿಖಾ ವರದಿ 

ನಿ.ಪಿ-7 ; ಮಹಜರು , ನಿ.ಪಿ-7 ಎ ಅದರ ಮೇಲಿನ ಸಾಕ್ಷಿ ಸಹಿ 


ನಿಶಾನೆ ಪಿ-8 ಪಥಮ ಮಾಹಿತಿ ವರದಿ, ನಿ.ಪಿ-8 ಎ ಅದರ ಮೇಲಿನ ಸಾಕ್ಷಿ ಸಹಿ 


೩೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಅನುಬಂಧ-॥॥ 
ರಕ್ಷಣಾ ಪರ ವಿಚಾರಣೆ ಮಾಡಲಾದ ಸಾಕ್ಷಿದಾರರು 
ಡಿಡಬ್ಲ್ಯೂ-ಡಿ-1 : ಶೀ.ಹರೀಶ್‌ .ಟಪ್ಲಾಲುಕಟ್ಟೆ ಹೌಸ್‌, ಮುಪ್ಪೆರೀಯ, ಸುಳ್ಯ ತಾಲೂಕು (ವಾಹನದ ಮಾಲೀಕ) 
ಅನುಬಂಧ-1/ 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು :- 


ಡಿ-1 : ಮುರುಳ್ಯ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಅಲೆಕ್ಕಾಡಿ ಸುಳ್ಯ 


ಇವರ ದೃಢೀಕರಣ ಪತ ದಿ:1-11-2011. 


ಡಿ-2 : ಗಾಮ ಪಂಚಾಯತ್‌ ಚುನಾವಣೆಗೆ ಸಲ್ಲಿಸಿದ್ದ ನಾಮ ಪತದ ಪಪತ 
ಬಿ.ವಿ ಹೂವಪ್ಪ ಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪು ಟೆ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ಪಿ.ಆರ್‌. 675 ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಪ್ರಸಂ:ಕಾಅದಾ/ಕಾನಪ/ಸಿ.ಆರ್‌-22/2012 ದಿನಾಂಕ:2-5-2012 


ಅರ್ಜಿದಾರರು ಪ್ರತಿವಾದಿಗಳು 
1. ಸಪುರಾ ಬಾಯಿ ಕೋಂ ಬುಡೇನ್‌ ಸಾಬ್‌ 1. ಬಿ.ಪಂಚಪ್ಪ ಬಿನ್‌ ಲೇಟ್‌ ಬಿ ಪುಟ್ಟಪ್ಪ 
40 ವರ್ಷಗಳು. ಲಾರಿ ಮಾಲೀಕರು, ನಂ.ಕೆಎ-17/ಬಿ-1449 
2. ನೂರ್‌ಜಾನ್‌ ತಂದೆ ಬುಡೇನ್‌ ಸಾಬ್‌ ಚನ್ನೇಶ್ವರ ರೈಸ್‌ ಮಿಲ್‌ ಮಾಲೀಕರು, 
22 ವರ್ಷ ಮಲೇಬೆನ್ನೂರು ಗ್ರಾಮ,ಹರಿಹರ ತಾಲ್ಲೂಕ್‌, ದಾವಣಗೆರೆ ಜಿಲ್ಲೆ. 


ವಿಳಾಸ:- ಮಲೆಬೆನ್ನೂರು ಗ್ರಾಮ 
ಹರಿಹರ ತಾಲ್ಲೂಕ್‌ ದಾವಣಗೆರೆ ಜಿಲ್ಲೆ. 2. ದಿ ಡಿವಿಜನಲ್‌ ಮೇನೇಜರ್‌, 


ಡಿವಿಜನಲ್‌ ಆಫೀಸ್‌, ನ್ಯಾಷನಲ್‌ ಇನ್ನೂರೆನ್ಸ್‌ ಕಂ.ಲಿ. ದಾವಣಗೆರೆ. 
ಪ್ರಕಟಣೆ 


ಶ್ರೀ:ಶ್ರೀಮತಿ ಸಪುರಾ ಬಾಯಿ ಕೋಂ ಬುಡೇನ್‌ ಸಾಬ್‌ ಮತ್ತು ನೂರ್‌ಜಾನ್‌ ತಂದೆ ಬುಡೇನ್‌ ಸಾಬ್‌ ಇವರುಗಳಾದ ನಾವು ಮೃತ 
ರೆಹಮತುಲ್ಲಾ ಬಿನ್‌ ಬುಡೇನ್‌ ಸಾಬ್‌ ಇವರ ತಾಯಿ ಹಾಗೂ ಸಹೋದರಿ ಎಂದೂ ನಾವು ಮೃತ ರೆಹಮತುಲ್ಲಾ ಬಿನ್‌ ಬುಡೇನ್‌ ಸಾಬ್‌ ಅವರ 
ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ ರೆಹಮತುಲ್ಲಾ ಬಿನ್‌ ಬುಡೇನ್‌ ಸಾಬ್‌ ಒಂದನೇ 
ಪ್ರತಿವಾದಿಗಳಾದ ಬಿ.ಪಂಚಪ್ಪ ಬಿನ್‌ ಲೇಟ್‌ ಬಿ ಪುಟ್ಟಪ್ಪ ವಾಹನದಲ್ಲಿ ಕ್ಷೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿರುವುದಾಗಿ ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದೇನೆಂದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 


ಸಿ.ಹೆಚ್‌.ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ 


ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೧೭ 





ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಪ್ರಸಂ:ಕಾಅದಾ/ಕಾನಪ/ಸಿ.ಆರ್‌-23/2012 ದಿನಾಂಕ:2-5-2012 


ಅರ್ಜಿದಾರರು ಪ್ರತಿವಾದಿಗಳು 
1. ಶಾಂತಮ್ಮ ಕೋಂ ಲೇಟ್‌ ಮಂಜುನಾಥ್‌ 6 ಮಂಜಪ್ಪ 35 ವರ್ಷಗಳು. 1. ಬಿ.ಪಂಚಪ್ಪ ಬಿನ್‌ ಲೇಟ್‌ ಬಿ ಪುಟ್ಟಪ್ಪ, ಲಾರಿ ಮಾಲೀಕರು, 
2. ಕುಅಕ್ಷತಾ ತ೦ದೆ ಲೇಟ್‌ ಮಂಜುನಾಥ್‌ ॥ ಮಂಜಪ್ಪ 8 ವರ್ಷಗಳು. ನಂ.ಕೆಎ-17/ಬಿ-1449 ಚನ್ನೇಶ್ವರ ರೈಸ್‌ ಮಿಲ್‌ ಮಾಲೀಕರು, 
3.ಮಾ॥ ಕಾರ್ತಿಕ್‌ ತಂದೆ ಲೇಟ್‌ ಮಂಜುನಾಥ್‌ ಈ ಮಂಜಪ್ಪ 01 ವರ್ಷ ಮಲೇಬೆನ್ನೂರು ಗ್ರಾಮ,ಹರಿಹರ ತಾಲ್ಲೂಕ್‌, ದಾವಣಗೆರೆ ಜಿಲ್ಲೆ. 


ವಿಳಾಸ:- ಕೊಮಾರನಹಳ್ಳಿ ಗ್ರಾಮ, ಹರಿಹರ ತಾಲ್ಲೂಕ್‌ ದಾವಣಗೆರೆ ಜಿಲ್ಲೆ. 
2. ದಿ ಡಿವಿಜನಲ್‌ ಮೇನೇಜರ್‌, ಡಿವಿಜನಲ್‌ ಆಫೀಸ್‌, 
ನ್ಯಾಷನಲ್‌ ಇನ್ಷೂರೆನ್ಸ್‌ ಕಂ.ಲಿ. ದಾವಣಗೆರೆ. 


: ಪ್ರಕಟಣೆ :: 


ಶ್ರೀ/ಶ್ರೀಮತಿ ಶಾಂತಮ್ಮ ಕೋಂ ಲೇಟ್‌ ಮಂಜುನಾಥ್‌ ಬಿನ್‌ ಮಂಜಪ್ಪ, ಕು॥ಅಕ್ಷತಾ ತಂದೆ ಲೇಟ್‌ ಮಂಜುನಾಥ್‌ ಬಿನ್‌ ಮಂಜಪ್ಪ, ಮಾ॥ 
ಕಾರ್ತಿಕ್‌ ತಂದೆ ಲೇಟ್‌ ಮಂಜುನಾಥ್‌ ಬಿನ್‌ ಮಂಜಪ್ಪ ಇವರುಗಳಾದ ನಾವು ಮೃತ ಮಂಜುನಾಥ್‌ ಈ ಮಂಜಪ್ಪ ಇವರ ಹೆಂಡತಿ ಮತ್ತು ಮಕ್ಕಳು 
ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ ಮಂಜುನಾಥ್‌ ॥ ಮಂಜಪ್ಪ ಒಂದನೇ 
ಪ್ರತಿವಾದಿಗಳಾದ ಬಿ.ಪಂಚಪ್ಪ ಬಇನ್‌ ಲೇಟ್‌ ಬಿ ಪುಟ್ಟಪ್ಪರವರ ವಾಹನದಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ 
ಮರಣ ಹೊಂದಿರುವುದಾಗಿ ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು 
ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದೇನೆಂದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬ೦ದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 

ಸಿ.ಹೆಚ್‌.ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ 

ಪಿ.ಆರ್‌. 659 ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಪ್ರಸಂ:ಕಾಅದಾ/ಕಾನಪ/ಸಿ.ಆರ್‌-28/2012 ದಿನಾಂಕ:2-5-2012 


ಅರ್ಜಿದಾರರು ಪ್ರತಿವಾದಿಗಳು 
1. ಚನ್ನಬಸಪ್ಪ ಬಿನ್‌ ಚನ್ನವೀರಪ್ಪ 1. ವಿ.ರಾಜಶೇಖರನ್‌ ಬಿನ್‌ ವೇಲುಸ್ವಾಮಿ 
55 ವರ್ಷಗಳು. ಲಾರಿ ಮಾಲೀಕರು, ನಂ.ಕೆಎ-21/ಎ-695 
2. ರತ್ನಮ್ಮ ಕೋಂ ಚನ್ನಬಸಪ್ಪ ನಂ.1042, ಬಿ.ಎಂ.ಎಂ. ಕೃಪಾ ತಿಂಕಿಲಾ ಬೋಲವಾರ್‌, 
45 ವರ್ಷ ಓ. ಪುತ್ತೂರು ಹೆಚ್‌.ಓ ದಕ್ಷಿಣ ಕನ್ನಡ, ಕರ್ನಾಟಕ. 


ಖಂ 
ವಿಳಾಸ: ಬಸವೇಶ್ವರ ದೇವಸ್ಥಾನದ ಹತ್ತಿರ, A ಟ್‌ ಟ್ಟ 


ಡ್‌ 
ಹೊಸ ಕುಂದವಾಡ ಗ್ರಾಮ ಐ.ಸಿ.ಐ.ಸಿ. ಲಂಬಾರ್ಡ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ. 


ದಾವಣಗೆರೆ ತಾಲೂಕ್‌ ಮತು ಜಿಲ್ಲೆ. 
ಖಿ ಜಸ ಬ್ರಾಂಚ್‌ ಆಫೀಸ್‌, ದಾವಣಗೆರೆ. 


2 ಪ್ರಕಟಣೆ ಸ 


ಶ್ರೀ/ಶ್ರೀಮತಿ ಚನ್ನಬಸಪ್ಪ ಬಿನ್‌ ಚನ್ನವೀರಪ್ಪ ಮತ್ತು ರತ್ನಮ್ಮ ಕೋಂ ಚನ್ನಬಸಪ್ಪ ಇವರುಗಳಾದ ನಾವು ಮೃತ ಕೆ.ಸಿ. ನಾಗರಾಜ್‌ ಇವರ 
ತಂದೆ-ತಾಯಿ ಎಂದೂ ನಾವು ಮೃತ ಕೆ.ಸಿ.ನಾಗರಾಜ್‌ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ 


೩೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಕೆ.ಸಿ.ನಾಗರಾಜ್‌ ಒಂದನೇ ಪ್ರತಿವಾದಿಗಳಾದ ವಿ.ರಾಜಶೇಖರನ್‌ ಬಿನ್‌ ವೇಲುಸ್ವಾಮಿ ವಾಹನದಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ 
ಅಪಘಾತದಲ್ಲಿ ಮರಣ ಹೊಂದಿರುವುದಾಗಿ ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದೇನೆಂದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ 
ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಸಿ.ಹೆಚ್‌.ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ 
ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಪ್ರಸಂ:ಕಾಅದಾ/ಕಾನಪ/ಸಿ.ಆರ್‌-30/2012 ದಿನಾಂಕ:2-5-2012 


ಅರ್ಜಿದಾರರು ಪ್ರತಿವಾದಿಗಳು 

1, ಮಮ್ತಾಜ್‌ ಬಿ ಕೋಂ ಲೇಟ್‌ ಸೈಯದ್‌ ಬಾಷಾ ಸಾಬ್‌ 42 ವರ್ಷಗಳು. 1. ಶಿವಣ್ಣ ತಂದೆ ಬಸಣ್ಣ, 
2. ಫರೀದಾ ಬಾನು ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌ 22 ವರ್ಷಗಳು. ಲಾರಿ ಮಾಲೀಕರು,ನಂ.ಕೆಎ-16-ಬಿ-950 

ದ್‌ ನೀಸ್‌ 
3.ಮೊಹಮದ್‌ ಗೌಸ್‌ ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌ 21 ವರ್ಷಗಳು ರಾಮರ ಪೋಸ್ಟ್‌ ಹಿರಿಯೂರು ತಾಃ 

ಚಿತ್ರದುರ್ಗ ಜಿಲ್ಲೆ. 

4.ರೇಷ್ಮಾ ಬಾನು ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌ 19 ವರ್ಷಗಳು 
5. ಅಪ್ರೀನ್‌ ತಾಜ್‌ ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌ 18 ವರ್ಷಗಳು 2. ದಿ ಆಫೀಸರ್‌ ರಿಲೆಯೆನ್ಸ್‌ ಜನರಲ್‌ ಇನ್ಸೂರೆನ್ಸ್‌ ಹುಬ್ಬಳ್ಳಿ. 


6. ಅಂಬ್ರೀನ್‌ ತಾಜ್‌ ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌ 13 ವರ್ಷಗಳು 


ವಿಳಾಸ:-1 ನೇ ಮೇನ್‌, 3ನೇ ಕ್ರಾಸ್‌, ವಿದ್ಯಾನಗರ, 
“ಬಿ' ಬ್ಲಾಕ್‌, ಹರಿಹರ. ದಾವಣಗೆರೆ. 
: ಪ್ರಕಟಣೆ :: 


ಶ್ರೀ:ಶ್ರೀಮತಿ ಮಮ್ತಾಜ್‌ ಬಿ ಕೋಂ ಲೇಟ್‌ ಸೈಯದ್‌ ಬಾಷಾ ಸಾಬ್‌, ಫರೀದಾ ಬಾನು ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌, 
ಮೊಹಮದ್‌ ಗೌಸ್‌ ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌, ರೇಷ್ಮಾ ಬಾನು ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌, ಅಪ್ರೀನ್‌ ತಾಜ್‌ ತಂದೆ ಲೇಟ್‌ 
ಸೈಯದ್‌ ಬಾಷಾ ಸಾಬ್‌, ಅಂಬ್ರೀನ್‌ ತಾಜ್‌ ತಂದೆ ಲೇಟ್‌ ಸೈಯದ್‌ ಬಾಷಾ ಸಾಬ್‌ ಇವರುಗಳಾದ ನಾವು ಮೃತ ಮೆಹಬೂಬ್‌ ಬಾಷ ಇವರ ತಾಯಿ 
ಮತ್ತು ಸಹೋದರ, ಸಹೋದರಿಯರು ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ 
ಮೆಹಬೂಬ್‌ ಬಾಷ ಪ್ರತಿವಾದಿಗಳಾದ ಶಿವಣ್ಣ ತಂದೆ ಬಸಣ್ಣರವಲ್ಲಿ ಕ್ಷೀನರ್‌ನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿರುವುದಾಗಿ ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದೇನೆಂದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 


ಸಿ.ಹೆಚ್‌.ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ 
ಪಿ.ಆರ್‌. 661 ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೧೯ 





ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಪ್ರಸಂ:ಕಾಅದಾ/ಕಾನಪ/ಸಿ.ಆರ್‌-24/2012 ದಿನಾಂಕ:2-5-2012 


ಅರ್ಜಿದಾರರು ಪ್ರತಿವಾದಿಗಳು 
1. ಲತಾ ಬಾಯಿ ಕೋಂ ಲೇಟ್‌ ಸುನಿಲ್‌ ಶಿಂದೆ 30 ವರ್ಷಗಳು. | ಮದನ್‌ ರಾವ್‌ ವಸಂತ್‌ ರಾವ್‌ ಮೊಹಿತೆ. 
2. ಸೋನಾಜಿ ತಂದೆ ಲೇಟ್‌ ಸುನಿಲ್‌ ಶಿಂದೆ 12 ವರ್ಷಗಳು. ಗೂಡ್ಸ್‌ ಟ್ಯಾಂಕರ್‌ ಮಾಲೀಕರು, ನಂ.ಎಂಹೆಚ್‌- 
3. ಅತುಲ್‌ ತಂದೆ ಲೇಟ್‌ ಸುನಿಲ್‌ ಶಿಂದೆ 10 ವರ್ಷಗಳು. 11/ಎಎಲ್‌-1105 ರೆತಾರಿ ಬಿ ಕೆ, ಕರದ್‌ ತಾಲ್ಲೂಕ್‌, 
4. ರೋಷನ್‌ ತಂದೆ ಲೇಟ್‌ ಸುನಿಲ್‌ ಶಿಂದೆ 12 ವರ್ಷಗಳು. ಸತಾರ] 
5. ರುತಾ ಬಾಯಿ € ದಗಡಿ ಬಾಯಿ ಕೋಂ ಸಂಬಾಜಿ ಶಿಂದೆ 70 ವರ್ಷಗಳು. 


3. ದಿ ಡಿವಿಜನಲ್‌ ಮೇನೇಜರ್‌, 
ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ. 
ಡಿವಿಜನಲ್‌ ಆಫೀಸ್‌, ದಾವಣಗೆರೆ. 


ವಿಳಾಸ:- ಹತೋಳ, ಬಿಡ್‌ ಜಿಲ್ಲೆ, ಮಹಾರಾಷ್ಟ 
ಜು 


: ಪ್ರಕಟಣೆ :: 

ಶ್ರೀ/ಶ್ರೀಮತಿ ಲತಾ ಬಾಯಿ ಕೋಂ ಲೇಟ್‌ ಸುನಿಲ್‌ ಶಿಂದೆ, ಸೋನಾಜಿ ತಂದೆ ಲೇಟ್‌ ಸುನಿಲ್‌ ಶಿಂದೆ, ಅತುಲ್‌ ತಂದೆ ಲೇಟ್‌ ಸುನಿಲ್‌ 
ಶಿಂದೆ, ರೋಷನ್‌ ತಂದೆ ಲೇಟ್‌ ಸುನಿಲ್‌ ಶಿಂದೆ, ರುತಾ ಬಾಯಿ € ದಗಡಿ ಬಾಯಿ ಕೋಂ ಸಂಬಾಜಿ ಶಿಂದೆ ಇವರುಗಳಾದ ನಾವು ಮೃತ ಸುನಿಲ್‌ 
ಶಿಂದೆ ಇವರ ಹೆಂಡತಿ, ಮಕ್ಕಳು ಮತ್ತು ತಾಯಿ ಎಂದೂ ನಾವು ಮೃತ ಸುನಿಲ್‌ ಶಿಂದೆ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ ಸುನಿಲ್‌ ಶಿಂದೆ ಒಂದನೇ ಪ್ರತಿವಾದಿಗಳಾದ ಮದನ್‌ ರಾವ್‌ ವಸಂತ್‌ ರಾವ್‌ ಮೊಹಿತೆ ವಾಹನದಲ್ಲಿ 
ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿರುವುದಾಗಿ ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದೇನೆಂದರೆ, 
ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಸಿ.ಹೆಚ್‌.ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ 
ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಪ್ರಸಂ:ಕಾಅದಾ/ಕಾನಪ/ಸಿ.ಆರ್‌-25/2012 ದಿನಾಂಕ:2-5-2012 


ಅರ್ಜಿದಾರರು ಪ್ರತಿವಾದಿಗಳು 

1. ಅನಿತಾ ವಾಟಿ 6 ಲಕ್ಷ್ಮಿ ಕೋಂ ಲೇಟ್‌ ನರೇಶ್‌ ಈ ಸುನಿಲ್‌ 1... ನಟೇಶನ್‌ ಪಿ ಬಿನ್‌ ಪಳನಿಮುತ್ತು. 

ಲರೆ @ ನಾರೇಶ್‌ ಕುಮಾರ್‌ ವಾಟಿ. 24 ವರ್ಷಗಳು. ಹೆವಿ ಗೂಡ್ಸ್‌ ವೈಕಲ್‌ ಮಾಲೀಕರು, 
2. ಸುಷೇಶ್‌ಕುಮಾರ್‌ ತಂದೆ ಲೇಟ್‌ ನರೇಶ್‌ @ ಸುನಿಲ್‌ ನಂ.ಟಿಎನ್‌-28/ಸಿ-8169 

ಲರೆ ಈ ನಾರೇಶ್‌ ಕುಮಾರ್‌ ವಾಟಿ. 4 ವರ್ಷಗಳು. 43/125, ಸಿಲಿಯಮಪಟ್ಟಿ ಪೋಸ್ಟ್‌ 
3. ಲಾಚ್ನಿ ಕೋಂ ಬುದ್ರಾಂ, 58 ವರ್ಷಗಳು ಅತ್ತೂರ್‌ ತಾಲ್ಲೂಕ್‌, ಸೇಲಂ ಜಿಲ್ಲೆ. 
4. ಬುದ್ರಾಂ ಬಿನ್‌ ಪಾಗ್ಗು 65 ವರ್ಷ 

ವಿಳಾಸ:- ಮೊಹಪಾಲ್‌ ಗ್ರಾಮ, ಬಾಸ್ಟರ್‌ (ಛತ್ತಿಸ್‌ಘಡ) 2. ದಿ ಡಿವಿಜನಲ್‌ ಮೇನೇಜರ್‌, 

ಕೇರಾಫ್‌ ರಾಮ್‌ದಾಯಲ್‌ ಯಾದವ್‌, ಡಿವಿಜನಲ್‌ ಆಫೀಸ್‌, 


ಶಂಕರ್‌ ವಿಹಾರ್‌ ಬಡಾವಣೆ, ಪಿ ಬಿ ರೋಡ್‌, ದಾವಣಗೆರೆ. ನ್ಯಾಷನಲ್‌ ಇನ್ನೂರೆನ್ಸ್‌ ಕಂ.ಲಿ. ದಾವಣಗೆರೆ. 


೩೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





: ಪ್ರಕಟಣೆ :: 

ಶ್ರೀ:ಶ್ರೀಮತಿ ಅನಿತಾ ವಾಟಿ ಲಕ್ಷ್ಮಿ ಕೋಂ ಲೇಟ್‌ ನರೇಶ್‌ ಸುನಿಲ್‌, ಲರೆ 6 ನಾರೇಶ್‌ ಕುಮಾರ್‌ ವಾಟಿ. ಸುಷೇಶ್‌ಕುಮಾರ್‌ ತಂದೆ 
ಲೇಟ್‌ ನರೇಶ್‌ 6) ಸುನಿಲ್‌ ಲರೆ ಛ ನಾರೇಶ್‌ ಕುಮಾರ್‌ ವಾಟ ಲಾಚ್ನಿ ಕೋಂ ಬುದ್ರಾಂ, ಬುದ್ರಾಂ ಬಿನ್‌ ಪಾಗ್ನು ಇವರುಗಳಾದ ನಾವು ಮೃತ 
ನರೇಶ್‌ € ಸುನಿಲ್‌, ಲರೆ € ನಾರೇಶ್‌ ಕುಮಾರ್‌ ವಾಟಿ ಇವರ ಹೆಂಡತಿ, ಮಗ ಮತ್ತು ತಾಯಿ-ತಂದೆ ಎಂದೂ ನಾವು ಮೃತ ನರೇಶ್‌ € ಸುನಿಲ್‌, 
ಲರೆ ಛ ನಾರೇಶ್‌ ಕುಮಾರ್‌ ವಾಟಿ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ, ಮೃತ ನರೇಶ್‌ 0 
ಸುನಿಲ್‌, ಲರೆ € ನಾರೇಶ್‌ ಕುಮಾರ್‌ ವಾಟಿ ಒಂದನೇ ಪ್ರತಿವಾದಿಗಳಾದ ನಟೇಶನ್‌ ಪಿ ಬಿನ್‌ ಪಳನಿಮುತ್ತು ವಾಹನದಲ್ಲಿ ಲೇಬರ್‌/ಹೆಲ್ಬರ್‌ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿರುವುದಾಗಿ ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದೇನೆಂದರೆ, ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಸಿ.ಹೆಚ್‌.ಹಿರೇಗೌಡರ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ 
ಪಿ.ಆರ್‌. 660 ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಒಳಾಡಳಿತ ಸಚಿವಾಲಯ 
ಕ್‌ 
ಅಧಿಕೃತ ಜ್ಞಾಪನ 
ಸಂಖ್ಯೆ : ಒಳಿ 69 ಹೊಸಿಲಿ 2007, ಬೆಂಗಳೂರು, ದಿನಾಂಕ: 16-04-2012 


ವಿಷಯ:- ಪೊಲೀಸ್‌ ಇಲಾಖೆಯಲ್ಲಿನ ಸಹಾಯಕ ಆಡಳಿತಾಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 


ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಒಳ 69 ಪೊಸಿಲಿ 2007 ದಿನಾಂಕ 07-02-2008 ರಲ್ಲಿ ದಿನಾಂಕ 01-01-2008 ರಲ್ಲಿದ್ದಂತೆ 
ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆಯ ಸಹಾಯಕ ಆಡಳಿತಾಧಿಕಾರಿ, (ಸಮೂಹ-ಬಿ ವೃಂದ), ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ 
ಸಂಬಂಧಿಸಿದ ಅಧಿಕಾರಿಗಳಿಂದ ಸಲಹೆ / ಆಕ್ಷೇಪಣೆಗಳಿದ್ದರೆ 30 ದಿನಗಳೊಳಗಾಗಿ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು 


ಈ ಕರಡು ಜೇಷ್ಠತಾ ಪಟ್ಟಿಯ ಬಗ್ಗೆ ನಿಗದಿತ ಅವಧಿಯೊಳಗೆ ಸ್ವೀಕೃತವಾದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಿ ದಿನಾಂಕ 01-01-2008 
ರಲ್ಲಿದ್ದಂತೆ ಸಹಾಯಕ ಆಡಳಿತಾಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌.ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಕ್ರಮಬದ್ದ ಮುಂಬಡ್ತಿ ಹೊಂದಿರುವ ಸಹಾಯಕ ಆಡಳಿತಾಧಿಕಾರಿ ಜೇಷ್ಠತಾ ಪಟ್ಟಿ ದಿನಾಂಕ: 01.01.2008 









































ಪ್ರಸ್ತುತ ಹುದ್ದೆಗೆ 
ಕ್ರಮ ಹೆಸರು ಹುಟ್ಟಿದ ಸೇವೆಗೆ ಸೇರಿದ ಡೆ `ಸ 
ಸ ಕ್‌ ಸ ಮುಂಬಡ್ತಿ ಹೊಂದಿದ/ ಷರಾ 
ಸಂ ಶ್ರೀಯುತರಾದ ನಾಂ ನಾಂ 
ಈ ಜ್‌ ಕಾನ್‌ ಪರಿಗಣಿತ ದಿನಾಂಕ 
1, ಎಂ.ಎಸ್‌.ನಾಗೇಶರಾವ್‌. 02.02.32 24.11.51 20.09.81 ನಿವೃತ್ತ 
2; ಹರ್ಷಕುಮಾರ್‌ದಾಸ್‌. 24.03.32 30.10.55 11.11.81 ನಿವೃತ್ತ 
3. ಕೆ.ದುಗ್ಗಪ್ಪ(ಎಸ್‌.ಸಿ.) 21.03.37 21.06.60 24.02.82 ನಿವೃತ್ತ 
4. ಕೆ.ಎ.ಶೆಕ್ಕಿ. 27.08.33 17.01.59 18.02.82 ನಿವೃತ್ತ 
5. ಭೀಮರಾವ್‌ ಹಾಲು (ಎಸ್‌.ಸಿ) 24.02.40 21.07.75 15.02.82 ಬಡ್ತಿ ಹೊಂದಿದ್ದಾರೆ. 
6. ಕೆ.ಉಷಾದೇವಿ. 20.01.37 07.04.61 31.03.82 ಬಡ್ತಿ ಹೊಂದಿದ್ದಾರೆ. 











































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೨೧ 
ಪ್ರಸ್ತುತ ಹುದ್ದೆಗೆ 
ಕ್ರಮ ಹೆಸರು ಹುಟ್ಟಿದ ಸೇವೆಗೆ ಸೇರಿದ ಯ 
ಸಂಖ್ಯೆ | ಶ್ರೀಯುತರಾದ ದಿನಾಂಕ ದಿನಾಂಕ ಜಂ ಜಾ ಓತ 
is ಪರಿಗಣಿತ ದಿನಾಂಕ 

7. ಸಾವಿತ್ರಿ ಮೋಹನ್‌ ಕುಮಾರ್‌. 05.03.42 07.08.62 01.04.82 ಬಡ್ತಿ ಹೊಂದಿದ್ದಾರೆ. 
8. ಎನ್‌.ವಿ.ಸುಂದರಮ್ಮ 11.03.40 24.03.65 20.12.82 ಬಡ್ತಿ ಹೊಂದಿದ್ದಾರೆ. 
9. ಎಂ.ವಿರೂಪಾಕ್ಷಯ್ಯ. 07.11.36 18.08.65 27.12.82 ನಿವೃತ್ತ 

10. ಡಿ.ಸಿ.ಕಾಳೇಗೌಡ. 08.04.37 16.08.63 10.12.82 ನಿವೃತ್ತ 

I. ಕೆ.ಎಸ್‌.ವಸಂತಲಕ್ಷ್ಮಿ 06.05.37 06.07.62 09.12.82 ನಿವೃತ್ತ 

| ಇವಲಿನ್‌ ಲೋಬೋ. 07.06.34 07.03.63 04.01.83 ನಿವೃತ್ತ 

13; ಎನ್‌.ಕೆಂಚಪ್ಪ (ಎಸ್‌.ಸಿ) 03.06.34 04.05.56 13.05.83 ನಿವೃತ್ತ 

14. ಸಿ.ಹೆಚ್‌.ಸಾವಿತ್ರಮ್ಮ 17.09.39 27.04.66 21.02.83 ನಿವೃತ್ತ 

15. ಹೆಚ್‌.ಎಸ್‌.ರತ್ನ. 04.10.40 04.11.63 01.06.83 ನಿವೃತ್ತ 

16. ಕೆ.ಆರ್‌.ಗೋಪಾಲನ್‌. 23.02.39 26.03.64 11.03.83 ನಿವೃತ್ತ 

Ky ಎಂ.ಎಸ್‌.ಅಮೃತ. 27.12.38 20.08.64 06.06.83 ನಿವೃತ್ತ 

18. ಮುದ್ದವೀರಯ್ಯ (ಎಸ್‌.ಸಿ) 30.05.51 17.07.77 15.06.83 ಬಡ್ತಿ ಹೊಂದಿದ್ದಾರೆ. 
19. ಸಿ.ಪಿ.ಗಂಗಾಧರಯ್ಯ. 06.08.43 08.10.64 04.07.83 ನಿವೃತ್ತ 

20. ಬಿ.ಆರ್‌.ಗಲಗಲಿ (ಎಸ್‌.ಟಿ) 12.03.54 04.01.77 22.12.83 ಬಡ್ತಿ ಹೊಂದಿದ್ದಾರೆ 
21. ಎಲ್‌.ಹೆಚ್‌.ನಾಗನೂರು (ಎಸ್‌.ಸಿ) 01.04.48 23.07.73 09.12.83 

22. ಸತ್ಯನಾರಾಯಣ ಗುಪ್ತ. 08.01.38 27.05.66 20.08.84 ನಿವೃತ್ತ 

23, ಎಂ.ಶೇಖರಪ್ಪ. 01.07.37 28.11.61 30.10.85 ನಿವೃತ್ತ 

24. ಗೋಪಾಲಯ್ಯ (ಎಸ್‌.ಸಿ). 20.05.34 31.07.57 12.03.86 ನಿವೃತ್ತ 

25. ಟಿ.ಎಸ್‌.ದೊಡ್ಡಮನಿ (ಎಸ್‌.ಟಿ) 12.08.51 04.04.77 22.05.86 ಬಡ್ತಿ ಹೊಂದಿದ್ದಾರೆ. 
26. ಕೆ.ಎಸ್‌.ವಿನ್‌ಸೆಂಟ್‌ರಾಜು. 15.03.46 16.01.68 17.10.86 ಬಡ್ತಿ ಹೊಂದಿದ್ದಾರೆ. 
27. ಹರಿಣಿ ಸತ್ಯಪ್ರಕಾಶ್‌. 12.02.47 15.12.66 29.09.86 ಬಡ್ತಿ ಹೊಂದಿದ್ದಾರೆ. 
28. ಸೈಯದ್‌ ಅಬ್ದುಲ್‌ ಲತೀಫ್‌. 02.03.43 01.07.67 01.10.86 ನಿವೃತ್ತ 

29. ಟಿ.ಸಿ.ಸಾತಪುತೆ (ಎಸ್‌.ಸಿ.) 01.06.51 01.06.77 27.10.86 ಬಡ್ತಿ ಹೊಂದಿದ್ದಾರೆ. 
30. ಬಿ.ಕೆ.ಶಂಕರ್‌. 04.07.43 30.12.66 27.10.86 ನಿವೃತ್ತ 

31. ಸಿ.ಆರ್‌.ಅಂತೋಣೆ. 26.05.46 04.02.70 12.01.87 ನಿವೃತ್ತ 

32. ಎಂ.ಶಿವಣ್ಣ. 08.12.43 12.02.70 03.12.87 ನಿವೃತ್ತ 

33. ವೈ.ವಿ.ವೆಂಕಟೇಶ್‌ ಐಯ್ಯರ್‌. 01.08.40 25.04.66 27.0188 ನಿವೃತ್ತ 

34. ಕೆ.ಎಸ್‌.ಶ್ರೀನಿವಾಸ ರಾಘವನ್‌. 25.10.47 13.02.70 22.02.88 ನಿವೃತ್ತ 

ತ ಎಲ್‌.ಕೃಷ್ಣಮೂರ್ತಿ. 04.12.37 16.02.66 31.08.88 ನಿವೃತ್ತ 

36. ಲೋಕ ನಾಯಕ್‌ (ಎಸ್‌.ಸಿ) 06.11.51 20.04.77 02.09.88 

37. ಟಿ.ಎಂ.ಜಯರಾಂ. 27.0138 02.03.78 14.06.98 ನಿವೃತ್ತ 


























































































































೩೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಪ್ರಸ್ತುತ ಹುದ್ದೆಗೆ 
ಕ್ರಮ ಹೆಸರು ಹುಟ್ಟಿದ ಸೇವೆಗೆ ಸೇರಿದ ಷ್ಟ ತ 
ಸಂಖ್ಯೆ ಶ್ರೀಯುತರಾದ ದಿನಾಂಕ ದಿನಾಂಕ ಹ ಸಾ ನ 
ಷಾ ಪರಿಗಣಿತ ದಿನಾಂಕ 

38. ಎಸ್‌.ಮದ್ದಾನಪ್ಪ 01.07.40 18.05.78 21.05.90 ನಿವೃತ್ತ 
39. ಡಿ.ಮೋಹನ್‌ದಾಸ್‌ (ಎಸ್‌.ಸಿ.) 01.05.52 12.02.82 08.04.91 

40, ಬಿ.ಪಿ.ವಾಸುದೇವ. 10.01.43 13.05.70 31.10.91 ನಿವೃತ್ತ 
41. ಸೈಯದ್‌ ದಾವೂದ್‌ 12.07.43 09.03.77 24.02.92 ನಿವೃತ್ತ 
42. ಕೆ.ದೊರೈರಾಜ್‌ (ಎಸ್‌.ಸಿ). 21.12.53 19.04.77 11.06.92 

43. ಆರ್‌.ಬಿ.ದಾಸರ್‌. 08.01.47 12.05.77 21.09.92 ನಿವೃತ್ತ 
44. ಎಂ.ಕ್ಯಾತಯ್ಯ. 30.10.35 07.08.79 16.10.92 ನಿವೃತ್ತ 
45. ರಾಮೇಗೌಡ. 09.06.47 27.05.71 21.03.94 ನಿವೃತ್ತ 
46. ಬಿ.ಬಿ.ಗೊಂದಾಲಿ. 14.01.40 23.03.70 30.05.93 ನಿವೃತ್ತ 
47. ಬಿ.ಕೆ.ಪ್ರಮೀಳಾ. 03.05.44 21.09.70 07.10.93 ನಿವೃತ್ತ 
48. ಗೀತಾ ಎಸ್‌. ಬೇಲಿ. 24.06.43 26.07.69 07.10.93 ನಿವೃತ್ತ 
49. ಎಂ.ಆರ್‌.ರಾಮರಾವ್‌. 14.06.43 07.06.71 08.10.93 ನಿವೃತ್ತ 
50. ಅಣ್ಣೆಗೌಡ. 18.01.43 09.06.71 18.11.93 

51. ಬಿ.ಕೆ. ರಾಮಪ್ರಸಾದ್‌. 21.08.47 11.06.71 18.10.93 ನಿವೃತ್ತ 
52. ವಿ.ಎಸ್‌.ಹೊಂಬಾಳ್‌. 10.06.49 16.07.73 27.04.94 ನಿವೃತ್ತ 
53. ಶ್ರೀಕಾಂತ್‌ ಹಮೀದ್‌ಖಾನಿ. 01.06.49 16.07.73 04.11.93 ನಿವೃತ್ತ 
54. ಎಂ.ನಾಗೇಶ್ವರಾಚಾರ್‌ 05.09.51 14.05.73 09.10.93 

55. ಗುಲಾಬಿ ಸೋಮಯಾಜಿ. 15.09.51 14.05.73 20.10.93 

56. ಟಿ.ನಾರಾಯಣಸ್ಸಾಮಿ. 24.01.52 05.05.73 18.11.93 

57. ವಿಶ್ವನಾಥ್‌. 28.01.46 01.06.73 15.11.93 ನಿವೃತ್ತ 
58. ಬಿ.ವಿ.ನಾಗರಾಜ 05.02.46 01.06.76 09.12.93 ನಿವೃತ್ತ 
59. ಶಂಕರ್‌ ಹೆಬ್ಬಾರ್‌. 05.02.47 14.06.73 19.03.94 ನಿವೃತ್ತ 
60. ಎ.ಬಿ.ಕಮತೆ 01.03.47 19.06.73 15.07.94 ನಿವೃತ್ತ 
61. ಸಿ.ಆರ್‌.ಗಂಗರಾಜ್‌. 27.04.47 07.09.73 11.07.94 ನಿವೃತ್ತ 
62. ಎಸ್‌.ಕೆ.ರಂಗನಾಥ್‌. 10.05.46 08.03.74 11.07.94 ನಿವೃತ್ತ 
63. ಕೆ. ಜಯರಾಮ್‌. 25.04.45 07.04.75 06.07.94 ನಿವೃತ್ತ 
64. ಹನುಮಂತಯ್ಯ. (ಎಸ್‌.ಸಿ) 10.03.42 01.11.77 03.08.94 ನಿವೃತ್ತ 
65. ಎಂ.ಜಿ. ಅಸೋಡೆ (ಎಸ್‌.ಸಿ). 20.06.50 11.11.77 01.12.95 

66. ಐ.ಕೆ.ತಳವಾರ್‌. 31.08.51 16.06.75 11.12.95 

67. ಭೀಮಣ್ಣ. 10.06.40 01.07.70 22.05.96 ನಿವೃತ್ತ 




















































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೨೩ 
ಪ್ರಸ್ತುತ ಹುದ್ದೆಗೆ 

ಕ್ರಮ ಹೆಸರು ಹುಟ್ಟಿದ ಸೇವೆಗೆ ಸೇರಿದ ಷ್ಟ ಸ 

ಸಂಖ್ಯೆ ಶ್ರೀಯುತರಾದ ದಿನಾಂಕ ದಿನಾಂಕ ಹಬ ಸಾ ಹ್‌ 
ಸತಾ ಪರಿಗಣಿತ ದಿನಾಂಕ 

68. ಹೆಚ್‌.ಬಿ.ಪುಟ್ಟಸ್ವಾಮಿಗೌಡ 16.06.45 18.04.75 27.05.96 ನಿವೃತ್ತ 

69. ಎಸ್‌.ಬಿ.ಧೇಯಣ್ಣವರ್‌ 01.06.48 29.07.75 22.05.96 

70. ಜೆ.ಬಿ.ಬೆನ್ನಾಡಿ 01.12.48 3107.75 15.07.96 

71. ವಿ.ಕಾಮಾಕ್ಷಿ. 22.06.47 11.08.75 19.07.96 ನಿವೃತ್ತ 

72 ಕೆ.ಅನಂತಪದ್ಮನಾಭ ಉಪಾದ್ಯಾಯ 19.08.48 01.05.75 28.11.96 

73. ಡಿ.ಎಸ್‌.ಪಾಟೀಲ್‌ (ಎಸ್‌.ಸಿ). 05.04.47 18.08.75 03.08.98 ನಿವೃತ್ತ 

74. ಎನ್‌.ಎಸ್‌.ಪಾಟೀಲ್‌. 01.06.47 25.08.75 13.07.98 ನಿವೃತ್ತ 

75. ಎಫ್‌.ಬಿ.ಕರಿಕಟ್ಟಿ. 02.06.50 02.09.75 09.07.98 

76. ವಿ.ಎಸ್‌.ಭಾಗ್ಯಲಕ್ಷಿ. 22.02.50 09.10.75 10.07.98 

(ed ಜಿ.ಬಿ. ಹಡಪದ್‌. 01.05.50 19.12.75 27.07.98 

78. ರಮೇಶ್‌ ಬಾಬು 06.05.44 18.08.75 03.08.98 ನಿವೃತ್ತ 

79. ಪುಟ್ಟವೆಂಕಟರಮಣ. 26.05.50 24.05.75 10.07.98 

80. ಎಂ.ಎಂ.ನಾಯಕ್‌. 16.06.53 18.03.76 17.07.98 

81. ಸಿ.ವನಿತರಾಜ್‌. (ಎಸ್‌.ಸಿ) 30.08.53 12.08.77 12.08.98 

82. ಬಿ.ಎಂ.ನಾರಾಯಣಸ್ವಾಮಿ. (ಎಸ್‌.ಸಿ) 03.04.42 02.12.78 20.07.98 ನಿವೃತ್ತ 

83. ಸಿ.ಎಸ್‌.ಮಲ್ಲಿಕಾರ್ಜುನ್‌. (ಎಸ್‌.ಸಿ) 07.01.54 23.04.79 24.02.99 

84. ಮರಿಜೋಸೆಫ್‌ 21.10.49 25.05.77 27.09.99 

85. ಎಸ್‌.ರಾಮಣ್ಣ 10.05.52 01.07.77 09.08.99 

86. ಕೆ.ರುದ್ರಪ್ಪ 01.06.53 04.08.77 24.06.99 

87. ಮಲ್ಲಪ್ಪ ಪೂಜಾರಿ. 08.01.52 25.05.75 24.06.99 

88. ಎಂ.ಐ.ಹುಲ್ಯಾಳ್‌. 10.04.46 24.05.75 30.07.2000 ನಿವೃತ್ತ 

89. ಎಂ.ಆರ್‌.ಚ೦ದ್ರಕಾಂತ್‌. 21.09.54 17.12.76 05.07.2000 

90. ಎಸ್‌.ಆರ್‌.ಜಮಖಂಡಿ. 13.05.51 24.02.77 10.07.2000 

91. ವಿ.ಮುರುಳಿಧರ್‌ (ಎಸ್‌.ಸಿ). 25.09.44 01.11.80 05.07.2000 ನಿವೃತ್ತ 

92. ಎಂ.ಎನ್‌.ಸುಧೀರ್‌ಕುಮಾರ್‌. 11.05.53 18.02.77 03.07.2000 

93. ಎಸ್‌.ಆರ್‌.ಶಿವಾನಂದಮೂರ್ತಿ 08.12.49 20.06.77 30.07.01 

94. ಕೆ.ಜೆ.ರಾಮಚಂದ್ರ 05.12.53 31.03.77 04.08.01 

95. ಎಸ್‌.ಎಂ.ಶೇಷಾದ್ರಿ. 05.05.54 23.03.77 09.08.01 




















































































































೩೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 

ಪ್ರಸ್ತುತ ಹುದ್ದೆಗೆ 

ಕ್ರಮ ಹೆಸರು ಹುಟ್ಟಿದ ಸೇವೆಗೆ ಸೇರಿದ ಷ್ಟ ತ 

ಸಂಖ್ಯೆ ಶ್ರೀಯುತರಾದ ದಿನಾಂಕ ದಿನಾಂಕ ಹಬ ಸಾ ಹ್‌ 

G3 ST ಪರಿಗಣಿತ ದಿನಾಂಕ 

96. ಮಹಮದ್‌ ಗೌಸ್‌ಮೊಹಿನುದ್ದೀನ್‌ 01.06.54 01.05.77 25.07.01 

97. ಹೆಚ್‌.ಸಿ.ಶಂಕರಲಿಂಗೇಗೌಡ 03.04.52 23.03.77 01.08.01 

98. ಎಂ.ಸೈಯದ್‌ ಖಾಸಿಂ 20.11.51 16.07.77 26.03.02 

99. ಟಿ.ಆರ್‌.ಮೊಹಮ್ಮದ್‌ ನಾಸೀರುದ್ದೀನ್‌ 22.01.47 13.05.77 01.08.02 ನಿವೃತ್ತ 

100. ಎಸ್‌.ಎಸ್‌.ಕಗ್ಗದಾಳ 01.06.48 09.05.77 10.10.02 ನಿವೃತ್ತ 

101. ಗೋವಿಂದರಾಜು 25.04.46 28.05.77 08.11.02 ನಿವೃತ್ತ 

102. ಜಿ.ಎಸ್‌.ಪಾರ್ವತಿ 14.04.49 21.07.77 12.06.03 

103. ಹೆಚ್‌.ಎ.ರಾಮಕೃಷ್ಣಯ್ಯ 10.11.54 15.04.78 05.02.04 

104. ಕೆ.ಆರ್‌.ನಾಗರಾಜ್‌ ರಾವ್‌ 27.05.55 19.04.78 05.03.04 

105. ಪಿ.ಡಿ.ಚೌಡೇಗೌಡ 23.12.49 15.04.78 02.04.04 

106. ಗಂಗತಿಮ್ಮಯ್ಯ (ಎಸ್‌.ಸಿ) 18.02.52 02.03.82 25.10.04 

107. ಆರ್‌.ತಿಮ್ಮಣ್ಣ (ಎಸ್‌.ಟಿ) 05.03.52 23.02.82 05.10.04 

108. ಎಸ್‌.ಕೆ.ಗೌರಮ್ಮ 23.07.49 21.07.77 08.10.04 

109. ಎ.ಎಸ್‌.ಸಾಲಿಮಠ್‌ 01.01.48 19.04.78 03.11.04 ನಿವೃತ್ತ 

110. ರಂಗನಾಥ್‌ 18.03.50 28.04.78 09.12.04 

11. ರಾಮಕೃಷ್ಣ ಅಯ್ಯಂಗಾರ್‌ 14.02.52 13.04.78 15.10.04 

112. ಎಸ್‌.ಬಿ ಶಿವಬಸಪ್ಪ 03.03.52 11.04.78 19.11.04 

113. ಹೆಚ್‌.ಎಸ್‌.ಹನುಮಂತಯ್ಯ (ಎಸ್‌ಸಿ) 27.07.54 02.03.82 08.10.04 

114. ಲಲಿತಾ ಕೆ.ರಾಣಿ 09.12.48 11.08.75 12.09.05 ನಿವೃತ್ತ 

15, ಪಿ.ಎಲ್‌.ದೊಡ್ಡಮನಿ 06.07.53 01.03.82 09.08.05 

116. ಹೆಜ್‌.ರಾಮಚಂದ್ರಪ್ಪ (ಎಸ್‌.ಸಿ) 01.06.55 05.03.82 29.08.05 

117. ಎನ್‌.ಜಯಶ್ರೀ (ಎಸ್‌.ಸಿ) 20.03.56 01.03.82 17.08.05 

18. ಹೆಚ್‌.ಕೆ.ಜಯಪ್ರಕಾಶ್‌ (ಎಸ್‌.ಸಿ) 02.08.54 03.03.82 08.09.05 

119. ಚ೦ದ್ರಯ್ಯ (ಎಸ್‌.ಸಿ) 05.04.52 03.12.81 26.08.05 

120. ಆರ್‌.ಕೆ.ತುಳಸಿ (ಎಸ್‌.ಸಿ) 05.08.53 04.05.77 12.01.06 

121. ಹೆಚ್‌.ಎಂ.ವೆಂಕಟೇಶಪ್ಪ(ಎಸ್‌.ಸಿ.) 08.07.55 28.08.82 19.09.05 

122. ವೈ.ಸಿ.ರಾಮಪ್ಪ (ಎಸ್‌.ಸಿ) 02.04.51 02.11.83 12.12.05 

123. ವಿ.ತಿಮ್ಮಯ್ಯ (ಎಸ್‌.ಸಿ) 10.06.52 27.10.83 13.02.06 


























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೨೫ 





















































ಪ್ರಸ್ತುತ ಹುದ್ದೆಗೆ 
ಕ್ರಮ ಹೆಸರು ಹುಟ್ಟಿದ ಸೇವೆಗೆ ಸೇರಿದ ತ `ಸ 
ಹ್‌ ತ 4 ಮುಂಬಡ್ತಿ ಹೊಂದಿದ/ ಷರಾ 
ಸಂ ಶ್ರೀಯುತರಾದ ದಿನಾಂ ದಿನಾಂ 
ಕಾ ರ್ಟ ಪರಿಗಣಿತ ದಿನಾಂಕ 
124. ತಿಪ್ಪೇಸ್ವಾಮಿ. ಹೆಚ್‌. (ಎಸ್‌.ಸಿ.) 06.03.53 12.12.83 28.07.06 
125. ಜಿ.ರಾಜಪ್ಪ 01.07.55 05.02.82 10.08.06 
126. ಹೆಚ್‌.ವಿ.ರಾಜಶೇಖರಾಚಾರ್‌ 12.07.51 08.03.82 14.08.06 
127. ಪಂಪನಗೌಡ 17.11.54 02.11.81 25.08.06 
128. ಎಲ್‌.ರಾಮಗೋಪಾಲ್‌ 07.07.54 11.09.75 02.09.06 
129. ಎಸ್‌.ಕೆ.ಕಾಂಭ್ಲೆ (ಎಸ್‌.ಸಿ) 25.05.53 01.05.79 21.08.06 
130. ತಾವರನಾಯ್ಕ (ಎಸ್‌.ಸಿ) 01.09.49 13.12.85 10.08.06 
ಟಿ.ಎನ್‌.ರವಿಪ್ರಕಾಶ್‌ 
ಪಿ.ಆರ್‌. 531 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಒಳಾಡಳಿತ ಇಲಾಖೆ, (ಹೊಲೀಸ್‌ ಸೇವೆಗಳು) 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 200 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 


ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ) ಇವರ ವರದಿ ಸಂಖ್ಯೆ 
ಅ.ಜಿ.ಚು.ಅ.ಬೆ೦(ಉ) ಪಿಆರ್‌./257/2011-12 ದಿನಾಂಕ: 12-09-2011 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 59 ಇಯುಬಿ 2011, ದಿನಾಂಕ: 07-12-2011 
ಪ್ರಸ್ತಾವನೆ: 


ಶ್ರೀಮತಿ ಎಂ.ಎಸ್‌.ಶೀಲಾ ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ 
ನಂ. 64 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 
26(ಸಿ)ಯಲ್ಲಿ ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ 
ಮಾಡಿದ ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ 
ಪ್ರಪತ್ರಗಳಲ್ಲಿ ಅಂದರೆ ಪ್ರಪತ್ರ (ಫಾರಂ) 11 ಸಿ ಭಾಗ 1, ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ 
ಅಫಿಡವಿಟ್‌ ಸಹಿತ, ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ), ಬೆ೦ಗಳೂರು ರವರು ರಾಜ್ಯ 
ಚುನಾವಣಾ ಆಯೋಗಕ್ಕೆ ದಿನಾಂಕ: 12-09-2011 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾ೦ಕ: 12-05-2011 ರಲ್ಲಿ ಕಳುಹಿಸಿದ್ದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, ಕಾನೂನಿನಲ್ಲಿ 
ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ ಕಾರಣಗಳನ್ನು 
ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ ಪ್ರಕರಣ 26(ಸಿ) 
ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


೩೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸು ಜಾರಿಯಾಗಿದೆ. ಹಾಗೂ ನಿಗದಿತ ಅವಧಿಯೊಳಗೆ ವೆಚ್ಚ 
ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀಮತಿ ಎಂ.ಎಸ್‌.ಶೀಲಾ ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ ಹಾಗೂ ಆಯೋಗದ 
ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 59(1) ಇಯುಬಿ 2011, ಬೆ೦ಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 64 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 97-12-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀಮತಿ ಎಂ.ಎಸ್‌.ಶೀಲಾ ರವರನ್ನು 
ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ) ಇವರ ವರದಿ ಸಂಖ್ಯೆ: 
ಅ.ಜಿ.ಚು.ಅ.ಬೆ೦(ಉ) ಪಿಆರ್‌./257/2011-12 ದಿನಾಂಕ: 12-09-2011 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 59 ಇಯುಬಿ 2011, ದಿನಾಂಕ: 07-12-2011 
ಪ್ರಸ್ತಾವನೆ: 


ಶ್ರೀಮತಿ ಎಸ್‌.ಅಮೃತ ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ ನಂ. 
76 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 26(ಸಿ)ಯಲ್ಲಿ 
ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ ಮಾಡಿದ 
ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ ಪ್ರಪತ್ರಗಳಲ್ಲಿ 
ಅಂದರೆ ಪ್ರಪತ್ರ (ಫಾರಂ) 1 ಸಿ ಭಾಗ 1, ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 1! ಬಿ ಯಂತೆ ಅಫಿಡವಿಟ್‌ ಸಹಿತ, 


ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ), ಬೆ೦ಗಳೂರು ರವರು ರಾಜ್ಯ 
ಚುನಾವಣಾ ಆಯೋಗಕ್ಕೆ ದಿನಾಂಕ: 12-09-2011 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 12-05-2011 ರಲ್ಲಿ ಕಳುಹಿಸಿದ್ದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, ಕಾನೂನಿನಲ್ಲಿ 
ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ ಕಾರಣಗಳನ್ನು 
ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ ಪ್ರಕರಣ 26(ಸಿ) 


ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೨೭ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸು ದಿನಾಂಕ: 21-12-2011 ರಲ್ಲಿ ಜಾರಿಯಾಗಿದೆ. ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀಮತಿ ಎಸ್‌.ಅಮೃತ ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ 
ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ 
ಆದೇಶ, 


ಆದೇಶ ಸಂಖ್ಯೆ:ರಾಚುಆ 59(6) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 76 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 07-12-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀಮತಿ ಎಸ್‌.ಅಮೃತ ರವರನ್ನು ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ 
ಅನರ್ಹರೆಂದು ಘೋಷಿಸಿರುತ್ತದೆ. 

ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ) ಇವರ ವರದಿ ಸಂಖ್ಯೆ: 
ಅ.ಜಿ.ಚು.ಅ.ಬೆ೦(ಉ) ಪಿಆರ್‌./257/2011-12 ದಿನಾ೦ಕ: 12-09-2011 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 59 ಇಯುಬಿ 2011, ದಿನಾಂಕ: 07-12-201 
ಪ್ರಸ್ತಾವನೆ: 


ಶ್ರೀಮತಿ ಭಾರತಿ.ಎಸ್‌. ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ ನಂ. 
76 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 26(ಸಿ)ಯಲ್ಲಿ 
ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ ಮಾಡಿದ 
ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ ಪ್ರಪತ್ರಗಳಲ್ಲಿ 
ಅಂದರೆ ಪ್ರಪತ್ರ (ಫಾರಂ) 11 A ಭಾಗ 1, ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ ಅಫಿಡವಿಟ್‌ ಸಹಿತ, 
ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ), ಬೆ೦ಗಳೂರು ರವರು ರಾಜ್ಯ 
ಚುನಾವಣಾ ಆಯೋಗಕ್ಕೆ ದಿನಾಂಕ: 12-09-2011 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 12-05-2011 ರಲ್ಲಿ ಕಳುಹಿಸಿದ್ದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, ಕಾನೂನಿನಲ್ಲಿ 
ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ ಕಾರಣಗಳನ್ನು 
ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ ಪ್ರಕರಣ 26(ಸಿ) 


ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


೩೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸು ದಿನಾಂಕ: 21-12-2011 ರಲ್ಲಿ ಜಾರಿಯಾಗಿದೆ. ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀಮತಿ ಭಾರತಿ.ಎಸ್‌. ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ 
ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ 
ಆದೇಶ, 


ಆದೇಶ ಸಂಖ್ಯೆ:ರಾಚುಆ 59(7) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 76 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 07-12-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀಮತಿ ಭಾರತಿ.ಎಸ್‌. ರವರನ್ನು ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ 
ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1959 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ) ಇವರ ವರದಿ ಸಂಖ್ಯೆ: 
ಅ.ಜಿ.ಚು.ಅ.ಬೆ೦(ಉ) ಪಿಆರ್‌./257/2011-12 ದಿನಾಂಕ: 12-09-2011 


3) ಆಯೋಗದ ನೋಟಿಸು ಸಂಖ್ಯೆರಾಚುಆ 59 ಇಯುಬಿ 2011, ದಿನಾಂಕ: 07-12-2011 
ಪ್ರಸ್ತಾವನೆ: 


ಶ್ರೀ ಎಂ.ರಾಮಯ್ಯ ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ ನಂ. 59 
ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 26(ಸಿ)ಯಲ್ಲಿ 
ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ ಮಾಡಿದ 
ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆ೦ಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ ಪ್ರಪತ್ರಗಳಲ್ಲಿ 
ಅಂದರೆ ಪ್ರಪತ್ರ (ಫಾರಂ) 11 ಸ ಭಾಗ 1 ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 1 ಬಿ ಯಂತೆ ಅಫಿಡವಿಟ್‌ ಸಹಿತ, 


ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ), ಬೆ೦ಗಳೂರು ರವರು ರಾಜ್ಯ 
ಚುನಾವಣಾ ಆಯೋಗಕ್ಕೆ ದಿನಾಂಕ: 12-09-2011 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 04-03-2011 ರಲ್ಲಿ ಕಳುಹಿಸಿದ್ದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, ಕಾನೂನಿನಲ್ಲಿ 
ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ ಕಾರಣಗಳನ್ನು 
ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ ಪ್ರಕರಣ 26(ಸಿ) 


ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೨೯ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸು ದಿನಾಂಕ: 17-01-2012 ರಲ್ಲಿ ಜಾರಿಯಾಗಿದೆ. ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀ ಎಂ.ರಾಮಯ್ಯ ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ 
ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ 
ಆದೇಶ, 


ಆದೇಶ ಸಂಖ್ಯೆ:ರಾಚುಆ 59(10) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 59 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 07-12-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶೀ ಎಂ.ರಾಮಯ್ಯ ರವರನ್ನು ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1959ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವದಿಗೆ 
ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1949 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌ ರೂಲ್ಸ್‌ 2009, 22(ಡಿ) 


2) ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ) ಇವರ ವರದಿ ಸಂಖ್ಯೆ: 
ಅ.ಜಿ.ಚು.ಅ.ಬೆ೦(ಉ) ಪಿಆರ್‌./257/2011-12 ದಿನಾಂಕ: 12-09-2011 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 59 ಇಯುಬಿ 2011, ದಿನಾಂಕ: 07-12-201 
ಪ್ರಸ್ತಾವನೆ: 


ಶ್ರೀಮತಿ ಎ.ಉಷಾ ಪ್ರೆಸಿಲಾ ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ 
ನಂ. 49 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976 ರ ಕಲಂ 26(ಬಿ) ಮತ್ತು 
26(ಸಿ)ಯಲ್ಲಿ ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ 
ಮಾಡಿದ ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ 
ಪ್ರಪತ್ರಗಳಲ್ಲಿ ಅಂದರೆ ಪ್ರಪತ್ರ (ಫಾರಂ) 11 ಸಿ ಭಾಗ 1 ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ 


ಅಫಿಡವಿಟ್‌ ಸಹಿತ, ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ), ಬೆ೦ಗಳೂರು ರವರು ರಾಜ್ಯ 
ಚುನಾವಣಾ ಆಯೋಗಕ್ಕೆ ದಿನಾಂಕ: 12-09-2011 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 04-03-2011 ರಲ್ಲಿ ಕಳುಹಿಸಿದ್ದು ಅದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, 
ಕಾನೂನಿನಲ್ಲಿ ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ 
ಕಾರಣಗಳನ್ನು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ 
ಪ್ರಕರಣ 26(ಸಿ) ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


೩೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸು ದಿನಾಂಕ: 17-01-2012 ರಲ್ಲಿ ಜಾರಿಯಾಗಿದೆ. ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀಮತಿ ಎ.ಉಷಾ ಪ್ರೆಸಿಲಾ ರವರು ಚುನಾವಣಾ ವೆಚ್ಚ ವಿವರಗಳನ್ನು 
ಸಲ್ಲಿಸುವಲ್ಲಿ ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ 
ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 59(11) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 49 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 07-12-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀಮತಿ ಎ.ಉಷಾ ಪ್ರೆಸಿಲಾ ರವರನ್ನು 
ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1949ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1949 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ) ಇವರ ವರದಿ ಸಂಖ್ಯೆ: 
ಅ.ಜಿ.ಚು.ಅ.ಬೆ೦(ಉ) ಪಿಆರ್‌./257/2011-12 ದಿನಾ೦ಕ: 12-09-2011 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 59 ಇಯುಬಿ 2011, ದಿನಾಂಕ: 07-12-2011 
ಪ್ರಸ್ತಾವನೆ: 


ಶ್ರೀಮತಿ ಸುಗುಣ ಮುನಿರಾಜು ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ 
ನಂ. 49 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976 ರ ಕಲಂ 26(ಬಿ) ಮತ್ತು 
26(ಸಿ)ಯಲ್ಲಿ ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ 
ಮಾಡಿದ ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ 
ಪ್ರಪತ್ರಗಳಲ್ಲಿ ಅಂದರೆ ಪ್ರಪತ್ರ (ಫಾರಂ) 11 ಸಿ ಭಾಗ 1 ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ 
ಅಫಿಡವಿಟ್‌ ಸಹಿತ, ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಜಂಟಿ ಆಯುಕ್ತರು ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಉತ್ತರ), ಬೆ೦ಗಳೂರು ರವರು ರಾಜ್ಯ 
ಚುನಾವಣಾ ಆಯೋಗಕ್ಕೆ ದಿನಾಂಕ: 12-09-2011 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾ೦ಕ: 04-03-2011 ರಲ್ಲಿ ಕಳುಹಿಸಿದ್ದು ಅದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, 
ಕಾನೂನಿನಲ್ಲಿ ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ 
ಕಾರಣಗಳನ್ನು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ 
ಪ್ರಕರಣ 26(ಸಿ) ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೩೧ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸು ದಿನಾಂಕ: 20-12-2011 ರಲ್ಲಿ ಜಾರಿಯಾಗಿದೆ. ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀಮತಿ ಸುಗುಣ ಮುನಿರಾಜು ರವರು ಚುನಾವಣಾ ವೆಚ್ಚ ವಿವರಗಳನ್ನು 
ಸಲ್ಲಿಸುವಲ್ಲಿ ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ 
ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 59(12) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 49 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 07-12-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀಮತಿ ಸುಗುಣ ಮುನಿರಾಜು ರವರನ್ನು 
ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1949ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ಪಿ.ಆರ್‌. 629 ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ ಇವರ ವರದಿ ಸಂಖ್ಯೆ: 
ಇಎಲ್‌ಎನ್‌/ಪಿಆರ್‌.43/ 2010-11 ದಿನಾಂಕ: 22-07-2010 


3) ಆಯೋಗದ ನೋಟಿಸು ಸಂಖ್ಯೆರಾಚುಆ 36 ಇಯುಬಿ 201, ದಿನಾಂಕ: 30-05-2011 
ಪ್ರಸ್ತಾವನೆ: 


ಶ್ರೀಮತಿ ಡಿ.ಶಶಿಕಲಾ ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ ನಂ. 
97 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 26(ಸಿ)ಯಲ್ಲಿ 
ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ ಮಾಡಿದ 
ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆ೦ಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ ಪ್ರಪತ್ರಗಳಲ್ಲಿ 
ಅಂದರೆ ಪ್ರಪತ್ರ (ಫಾರಂ) 11 ಸ ಭಾಗ 1 ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ ಅಫಿಡವಿಟ್‌ ಸಹಿತ, 
ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ), ಬೆಂಗಳೂರು ರವರು 
ರಾಜ್ಯ ಚುನಾವಣಾ ಆಯೋಗಕ್ಕೆ ದಿನಾಂಕ: 22-07-2010 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾ೦ಕ: 96-04-2010 ರಲ್ಲಿ ಕಳುಹಿಸಿದ್ದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, ಕಾನೂನಿನಲ್ಲಿ 
ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ ಕಾರಣಗಳನ್ನು 
ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ ಪ್ರಕರಣ 26(ಸಿ) 
ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


೩೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು. ಹಾಗೂ ಸದರಿ ನೋಟೀಸು ದಿನಾಂಕ: 08-06-2011 ರಲ್ಲಿ ಜಾರಿಯಾಗಿದೆ ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀಮತಿ ಡಿ.ಶಶಿಕಲಾ ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ 
ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ 
ಆದೇಶ, 


ಆದೇಶ ಸಂಖ್ಯೆ:ರಾಚುಆ 36(1) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 97 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 30-05-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀಮತಿ ಡಿ.ಶಶಿಕಲಾ ರವರನ್ನು ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ 
ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆ೦ಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ ಇವರ ವರದಿ ಸಂಖ್ಯೆ: 
ಇಎಲ್‌ಎನ್‌/ಪಿಆರ್‌.43/ 2010-11 ದಿನಾಂಕ: 22-07-200 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 36 ಇಯುಬಿ 2011, ದಿನಾಂಕ: 30-05-2011 
ಪ್ರಸ್ತಾವನೆ: 


ಶ್ರೀಮತಿ ಗಂಗಮ್ಮ ಎಲಿಜಿಬೆತ್ತ್‌ ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ 
ವಾರ್ಡ್‌ ನಂ. 97 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) 
ಮತ್ತು 26(ಸಿ)ಯಲ್ಲಿ ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ 
ಸಂಬಂಧ ಮಾಡಿದ ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ 
ನಿಗದಿಪಡಿಸಲಾದ ಪ್ರಪತ್ರಗಳಲ್ಲಿ ಅಂದರೆ ಪ್ರಪತ್ರ (ಫಾರಂ) 11 A ಭಾಗ 1, ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 
ಬಿ ಯಂತೆ ಅಫಿಡವಿಟ್‌ ಸಹಿತ, ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ), ಬೆಂಗಳೂರು ರವರು 
ರಾಜ್ಯ ಚುನಾವಣಾ ಆಯೋಗಕ್ಕೆ ದಿನಾಂಕ: 22-07-2010 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 06-04-2010 ರಲ್ಲಿ ಕಳುಹಿಸಿದ್ದು ದಿನಾಂಕ: 22-04-2010 ರಂದು ಅಭ್ಯರ್ಥಿಗೆ ಜಾರಿಯಾಗಿರುತ್ತದೆ. ಅವರು ಲೆಕ್ಕಪತ್ರ 
ವಿವರಗಳನ್ನಾಗಲೀ, ಕಾನೂನಿನಲ್ಲಿ ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ 
ನ್ಯಾಯಸಮ್ಮತವಾದ ಕಾರಣಗಳನ್ನು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು 
ಅಧಿನಿಯಮದ ಪ್ರಕರಣ 26(ಸಿ) ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೩.೩ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು. ಹಾಗೂ ಸದರಿ ನೋಟೀಸು ದಿನಾಂಕ: 08-06-2011 ರಲ್ಲಿ ಜಾರಿಯಾಗಿದೆ ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀಮತಿ ಗ೦ಗಮ್ಮ ಎಲಿಜಿಬೆತ್ತ್‌ ರವರು ಚುನಾವಣಾ ವೆಚ್ಚ ವಿವರಗಳನ್ನು 
ಸಲ್ಲಿಸುವಲ್ಲಿ ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ 
ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 36(2) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 97 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 30-05-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀಮತಿ ಗಂಗಮ್ಮ ಎಲಿಜಿಬೆತ್ತ್‌ ರವರನ್ನು 
ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ಪಿ.ಆರ್‌. 630 ರಾಜ್ಯ ಚುನಾವಣಾ ಆಯೋಗ 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 


ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ ಇವರ ವರದಿ ಸಂಖ್ಯೆ: 
ಇಎಲ್‌ಎನ್‌/ಪಿಆರ್‌.43/ 2010-11 ದಿನಾಂಕ: 22-07-2010 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 34 ಇಯುಬಿ 2011, ದಿನಾಂಕ: 28-05-2011 
ಪ್ರಸ್ತಾವನೆ: 


ಶ್ರೀ ಎಸ್‌.ಎನ್‌.ರಾಜ ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ ನಂ. 
115 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 
26(ಸಿ)ಯಲ್ಲಿ ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ 
ಮಾಡಿದ ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ 
ಪ್ರಪತ್ರಗಳಲ್ಲಿ ಅಂದರೆ ಪ್ರಪತ್ರ (ಫಾರಂ) 11 & ಭಾಗ 1, ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ 


ಅಫಿಡವಿಟ್‌ ಸಹಿತ, ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ), ಬೆಂಗಳೂರು ರವರು 
ರಾಜ್ಯ ಚುನಾವಣಾ ಆಯೋಗಕ್ಕೆ ದಿನಾಂಕ: 22-07-2010 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 30-03-2010 ರಲ್ಲಿ ಕಳುಹಿಸಿದ್ದು ಅಭ್ಯರ್ಥಿಗೆ ಜಾರಿ ಮಾಡಿ ದಿನಾಂಕ: 25-09-2010 ರಂದು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, ಕಾನೂನಿನಲ್ಲಿ ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ 
ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ ಕಾರಣಗಳನ್ನು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) 
(5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ ಪ್ರಕರಣ 26ಸಿ) ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


೩೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸನ್ನು ಜಾರಿ ಮಾಡಿದ ಬಗ್ಗೆ ದಿನಾಂಕ: 02-07-2011 ರಲ್ಲಿ ವರದಿ 
ಮಾಡಿರುತ್ತಾರೆ ಹಾಗೂ ನಿಗದಿತ ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀ ಎಸ್‌.ಎನ್‌.ರಾಜ ರವರು ಚುನಾವಣಾ ವೆಚ್ಚ 
ವಿವರಗಳನ್ನು ಸಲ್ಲಿಸುವಲ್ಲಿ ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. 
ಆದ್ದರಿಂದ ಈ ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 34(1) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 15 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 28-05-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀ ಎಸ್‌.ಎನ್‌.ರಾಜ ರವರನ್ನು ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ 
ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ) ಇವರ ವರದಿ ಸಂಖ್ಯೆ: 
ಇಎಲ್‌ಎನ್‌/ಪಿಆರ್‌.43/ 2010-11 ದಿನಾಂಕ: 22-07-2010 


3) ಆಯೋಗದ ನೋಟಿಸು ಸಂಖ್ಯೆರಾಚುಆ 34 ಇಯುಬಿ 2011, ದಿನಾಂಕ: 28-05-2011 
ಪ್ರಸ್ತಾವನೆ: 


ಶ್ರೀ ಎಸ್‌. ಸುರೇಶ್‌ಬಾಬು ಎ೦ಬುವವರು 2010ರಲ್ಲಿ ನಡೆದ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ 
ನಂ. 115 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲ೦ 26(ಬಿ) ಮತ್ತು 
26(ಸಿ)ಯಲ್ಲಿ ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ 
ಮಾಡಿದ ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ 
ಪ್ರಪತ್ರಗಳಲ್ಲಿ ಅಂದರೆ ಪ್ರಪತ್ರ (ಫಾರಂ) 11 ಸ ಭಾಗ 1 ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ 


ಅಫಿಡವಿಟ್‌ ಸಹಿತ, ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ), ಬೆಂಗಳೂರು ರವರು 
ರಾಜ್ಯ ಚುನಾವಣಾ ಆಯೋಗಕ್ಕೆ ದಿನಾಂಕ: 22-07-2010 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ದಿನಾಂಕ: 07-04-2010 ರ ತಿಳುವಳಿಕೆ ಪತ್ರವನ್ನು ದಿನಾಂಕ: 10-04-2010 ರಂದು ನೋಂದಣಿ ಅಂಚೆ ಮೂಲಕ ಕಳುಹಿಸಿದ್ದು ಅವರು ಲೆಕ್ಕಪತ್ರ 
ವಿವರಗಳನ್ನಾಗಲೀ, ಕಾನೂನಿನಲ್ಲಿ ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ 
ನ್ಯಾಯಸಮ್ಮತವಾದ ಕಾರಣಗಳನ್ನು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು 
ಅಧಿನಿಯಮದ ಪ್ರಕರಣ 26(ಸಿ) ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೩೫ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು ಹಾಗೂ ಸದರಿ ನೋಟಿಸನ್ನು ದಿನಾಂಕ: 23-06-2011 ರಂದು ಜಾರಿ ಮಾಡಿದ ಬಗ್ಗೆ 
ದಿನಾಂಕ: 12-07-2011 ರಲ್ಲಿ ವರದಿ ಮಾಡಿರುತ್ತಾರೆ ಹಾಗೂ ನಿಗದಿತ ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀ 
ಎಸ್‌. ಸುರೇಶ್‌ಬಾಬು ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ ಹಾಗೂ ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 34(2) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 115 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 28-05-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀ ಎಸ್‌. ಸುರೇಶ್‌ಬಾಬು ರವರನ್ನು 
ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇ೦ದ್ರ ಇವರ ವರದಿ ಸಂಖ್ಯೆ: 
ಇಎಲ್‌ಎನ್‌/ಪಿಆರ್‌.43/ 2010-11 ದಿನಾಂಕ: 22-07-2010 


3)ಆಯೋಗದ ನೋಟಿಸು ಸಂಖ್ಯೆರಾಚುಆ 34 ಇಯುಬಿ 2011, ದಿನಾಂಕ: 28-05-2011 
ಪ್ರಸ್ತಾವನೆ: 


ಶ್ರೀ ಎಲ್‌. ಸತ್ಯನಾಥನ್‌ ಎ೦ಬುವವರು 2010ರಲ್ಲಿ ನಡೆದ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ ನಂ. 
115 ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 26(ಸಿ)ಯಲ್ಲಿ 
ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ ಮಾಡಿದ 
ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆ೦ಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ ಪ್ರಪತ್ರಗಳಲ್ಲಿ 
ಅಂದರೆ ಪ್ರಪತ್ರ (ಫಾರಂ) 11 ಸ ಭಾಗ 1 ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ ಅಫಿಡವಿಟ್‌ ಸಹಿತ, 
ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ), ಬೆಂಗಳೂರು ರವರು 
ರಾಜ್ಯ ಚುನಾವಣಾ ಆಯೋಗಕ್ಕೆ ದಿನಾಂಕ: 22-07-2010 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 97-04-2010 ರಂದು ನೋಂದಣಿ ಅಂಚೆ ಮೂಲಕ ಕಳುಹಿಸಿದ್ದು ಆದಾಗ್ಯೂ ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, 
ಕಾನೂನಿನಲ್ಲಿ ವಿವರಿಸಿದ ರೀತಿಯಲ್ಲಿ ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ 
ಕಾರಣಗಳನ್ನು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ 
ಪ್ರಕರಣ 26(ಸಿ) ಯಂತೆ ಅನರ್ಹಗೊಳಿಸಲು ಅವಕಾಶವಿದೆ. 


೩೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು. ಸದರಿ ನೋಟೀಸು ದಿನಾಂಕ: 23-06-2011 ರಲ್ಲಿ ಜಾರಿ ಆಗಿದ್ದು, ವಾರ್ಡ್‌ ನಂ. 115 ರ 
ಚುನಾವಣಾಧಿಕಾರಿಗಳು ದಿನಾಂಕ: 02-07-2011 ರಲ್ಲಿ ಆಯೋಗಕ್ಕೆ ವರದಿ ಕಳುಹಿಸಿರುತ್ತಾರೆ. ಆದಾಗ್ಯೂ ನಿಗದಿತ ಅವಧಿಯೊಳಗೆ ವೆಚ್ಚ ವಿವರಗಳನ್ನು 
ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀ ಎಲ್‌. ಸತ್ಯನಾಥನ್‌ ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ ಹಾಗೂ ಆಯೋಗದ ನೋಟೀಸಿಗೆ 
ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 34(3) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 115 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 28-05-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀ ಎಲ್‌. ಸತ್ಯನಾಥನ್‌ ರವರನ್ನು ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ 
ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ರಾಜ್ಯ ಚುನಾವಣಾ ಆಯೋಗ 


ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ : ಬಿಬಿಎಂಪಿ ಚುನಾವಣೆ 2010 ಅಭ್ಯರ್ಥಿಗಳು ತಮ್ಮ ವೆಚ್ಚ ವಿವರ ಸಲ್ಲಿಸದಿರುವುದರಿಂದ ಕರ್ನಾಟಕ ಮುನಿಸಿಪಲ್‌ 


ಕಾರ್ಪೋರೇಷನ್‌ (ಚುನಾವಣಾ) ತಿದ್ದುಪಡಿ ನಿಯಮಗಳು 2009ರ ನಿಯಮ 22(ಡಿ)(5)ರಡಿ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಅಧಿನಿಯಮ, 1976 ಕಲಂ 26(ಬಿ) ಮತ್ತು 26 (ಸಿ) ಹಾಗೂ ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ (ಎಲೆಕ್ಷನ್‌) (ಅಮೆಂಡ್‌ಮೆಂಟ್ಸ್‌) ರೂಲ್ಸ್‌ 2009, 22(ಡಿ) 


2) ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ) ಇವರ ವರದಿ ಸಂಖ್ಯೆ: 
ಇಎಲ್‌ಎನ್‌/ಪಿಆರ್‌.43/ 2010-11 ದಿನಾಂಕ: 22-07-2010 


3) ಆಯೋಗದ ನೋಟಿಸು ಸಂಖ್ಯೆ:ರಾಚುಆ 34 ಇಯುಬಿ 2011, ದಿನಾಂಕ: 28-05-2011 
ಪ್ರಸ್ತಾವನೆ: 


ಶ್ರೀ ಕೆ.ಬಾಬು ಎಂಬುವವರು 2010ರಲ್ಲಿ ನಡೆದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್‌ ನಂ. 115 
ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಯಾಗಿರುತ್ತಾರೆ. ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್ಸ್‌ ಅಧಿನಿಯಮ 1976ರ ಕಲಂ 26(ಬಿ) ಮತ್ತು 26(ಸಿ)ಯಲ್ಲಿ 
ಉಪಬಂಧಿಸಿರುವಂತೆ ಇವರು ಮತಗಳ ಎಣಿಕೆ ನಡೆದು ಫಲಿತಾಂಶ ಘೋಷಣೆಯಾದ 30 ದಿನಗಳ ಒಳಗೆ ತಾವು ಚುನಾವಣೆ ಸಂಬಂಧ ಮಾಡಿದ 
ವೆಚ್ಚದ ವಿವರಗಳನ್ನು ತಾವಾಗಲೀ ಅಥವಾ ಅವರ ಅಧಿಕೃತ ಚುನಾವಣಾ ಏಜೆಂಟರ ಮುಖೇನವಾಗಲೀ ಈ ಬಗ್ಗೆ ನಿಗದಿಪಡಿಸಲಾದ ಪ್ರಪತ್ರಗಳಲ್ಲಿ 
ಅಂದರೆ ಪ್ರಪತ್ರ (ಫಾರಂ) 11 ಸಿ ಭಾಗ 1 ಭಾಗ 2, ಭಾಗ 3, ಭಾಗ 4 ಭಾಗ 5 ಮತ್ತು ಭಾಗ 6ರಲ್ಲಿ ನಮೂನೆ 11 ಬಿ ಯಂತೆ ಅಫಿಡವಿಟ್‌ ಸಹಿತ, 
ಸ್ಪರ್ಧಿಸಿದ್ದ ವಾರ್ಡಿನ ರಿಟರ್ನಿಂಗ್‌ ಅಧಿಕಾರಿಗೆ ಸಲ್ಲಿಸಿ ನಮೂನೆ 11 ಸಿ ಯಂತೆ ಸ್ವೀಕೃತಿ ಪಡೆಯಬೇಕಾಗಿತ್ತು. 


ಉಲ್ಲೇಖ(2)ರಂತೆ ಅಪರ ಆಯುಕ್ತರು(ಆಡಳಿತ) ಹಾಗೂ ಅಪರ ಜಿಲ್ಲಾ ಚುನಾವಣಾಧಿಕಾರಿ, ಬಿ.ಬಿ.ಎಂ.ಪಿ (ಕೇಂದ್ರ), ಬೆಂಗಳೂರು ರವರು 
ರಾಜ್ಯ ಚುನಾವಣಾ ಆಯೋಗಕ್ಕೆ ದಿನಾಂಕ: 22-07-2010 ರಂದು ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಮೇಲಿನ ಪ್ಯಾರಾದಲ್ಲಿ ತಿಳಿಸಲಾದ ಅಭ್ಯರ್ಥಿಯು 
ಚುನಾವಣಾ ವೆಚ್ಚ ವಿವರ ಸಲ್ಲಿಸಿಲ್ಲವೆಂಬುದಾಗಿ ವರದಿ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಸಂಬಂಧಿಸಿದ ರಿಟರ್ನಿಂಗ್‌ ಅಧಿಕಾರಿಯು ಮೇಲೆ ತಿಳಿಸಿದ ಅಭ್ಯರ್ಥಿಗೆ 
ತಿಳುವಳಿಕೆ ಪತ್ರವನ್ನು ದಿನಾಂಕ: 30-03-2010 ರಲ್ಲಿ ಕಳುಹಿಸಿದ್ದು. ಅವರು ಲೆಕ್ಕಪತ್ರ ವಿವರಗಳನ್ನಾಗಲೀ, ಕಾನೂನಿನಲ್ಲಿ ವಿವರಿಸಿದ ರೀತಿಯಲ್ಲಿ 
ಸಕಾಲದಲ್ಲಿ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಸಾಕಷ್ಟು ಸಮರ್ಪಕ ಅಥವಾ ನ್ಯಾಯಸಮ್ಮತವಾದ ಕಾರಣಗಳನ್ನು ಆಯೋಗಕ್ಕೆ ಮನವರಿಕೆ 
ಮಾಡಿಕೊಡಲು ವಿಫಲರಾದಲ್ಲಿ ನಿಯಮ 22(ಡಿ) (5)ರ ಪ್ರಕಾರ ಕ್ರಮ ವಹಿಸಲು ಮತ್ತು ಅಧಿನಿಯಮದ ಪ್ರಕರಣ 26(ಸಿ) ಯಂತೆ ಅನರ್ಹಗೊಳಿಸಲು 
ಅವಕಾಶವಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೩೭ 





ಮೇಲೆ ಪ್ಯಾರಾ 2ರಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಚುನಾವಣಾ ವೆಚ್ಚ ವಿವರ ಸಲ್ಲಿಸಲು ವಿಫಲರಾದ ಬಗ್ಗೆ ಕರ್ನಾಟಕ ಮುನಿಸಿಪಲ್‌ 
ಕಾರ್ಪೋರೇಷನ್‌ (ಇ) (ಎ) ನಿಯಮಗಳು, 2009ರ ನಿಯಮ 22(ಡಿ) (5)ರಡಿ ಏಕೆ ಅನರ್ಹಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿಯನ್ನು ನೀಡಲು ನೋಟೀಸನ್ನು ನೀಡಿ, ನೋಟೀಸು ತಲುಪಿದ 20 ದಿನಗಳ ಒಳಗೆ ವಿವರಣೆ ನೀಡಲು ಹಾಗೂ ಒಂದು ವೇಳೆ ವೆಚ್ಚ 
ವಿವರ ಸಲ್ಲಿಸಿದ್ದಲ್ಲಿ ಆ ಬಗ್ಗೆ ವಿವರಗಳನ್ನು ಹಾಗೂ ಅವರ ಮನವಿ ಏನಾದರೂ ಇದ್ದಲ್ಲಿ ಅದರ ಸಹಿತ ಲೆಕ್ಕಪತ್ರ ವಿವರಗಳನ್ನು ಆಯೋಗಕ್ಕೆ ಸಲ್ಲಿಸಲು 
ಉಲ್ಲೇಖ(3) ರಂತೆ ನೋಟೀಸಿನಲ್ಲಿ ತಿಳಿಯಪಡಿಸಲಾಗಿತ್ತು. ಹಾಗೂ ಸದರಿ ನೋಟೀಸು ದಿನಾಂಕ: 02-07-2011 ರಲ್ಲಿ ಜಾರಿಯಾಗಿದೆ ಹಾಗೂ ನಿಗದಿತ 
ಅವಧಿಯೊಳಗೆ ವೆಚ್ಚ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ಶ್ರೀ ಕೆ.ಬಾಬು ರವರು ಚುನಾವಣಾ ವೆಚ್ಚ ವಿವರಗಳನ್ನು ಸಲ್ಲಿಸುವಲ್ಲಿ ಹಾಗೂ 
ಆಯೋಗದ ನೋಟೀಸಿಗೆ ಸರಿಯಾದ ಕಾರಣ ಅಥವಾ ಸಮರ್ಥನೆಯನ್ನು ಒದಗಿಸಿಲ್ಲದಿರುವುದು ದೃಢಪಟ್ಟರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ ಆದೇಶ, 


ಆದೇಶ ಸಂಖ್ಯೆ:ರಾಚುಆ 34(4) ಇಯುಬಿ 2011, ಬೆಂಗಳೂರು, ದಿನಾಂಕ: 02-05-2012 


ಮೇಲೆ ವಿವರಿಸಿರುವಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 115 ರ ಸ್ಥಾನಕ್ಕೆ 2010ರಲ್ಲಿ ನಡೆದ ಚುನಾವಣೆಯಲ್ಲಿ 
ಸ್ಪರ್ಧಿಸಿದ್ದು ದಿನಾಂಕ: 28-05-2011 ರಂದು ಆಯೋಗದಿಂದ ನೀಡಿದ ನೋಟಿಸಿಗೂ ಸಹಾ ಕಾರಣ ಅಥವಾ ಸಮರ್ಥನೆ ನೀಡಿಲ್ಲದಿರುವುದು ಹಾಗೂ 
ಚುನಾವಣೆ ವೆಚ್ಚ ವಿವರಗಳನ್ನು ಸಲ್ಲಿಸಿಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಶ್ರೀ ಕೆ.ಬಾಬು ರವರನ್ನು ಕರ್ನಾಟಕ 
ಮುನಿಸಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976ರ ಪ್ರಕರಣ 26-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಮೂರು ವರ್ಷಗಳ ಅವದಿಗೆ 
ಅನರ್ಹರೆಂದು ಘೋಷಿಸಿರುತ್ತದೆ. 


ಆಯುಕ್ತರು 
ಪಿ.ಆರ್‌. 628 ರಾಜ್ಯ ಚುನಾವಣಾ ಆಯೋಗ 
ನಗರಾಭಿವೃದ್ಧಿ ಸಚಿವಾಲಯ 
ಸಂಖ್ಯೆ: ನಅಇ 83 ನಯೋಸೇ 2011 ಬೆಂಗಳೂರು, ದಿನಾಂಕ 02.04.2012. 
ಅಧಿಸೂಚನೆ 


ದಿನಾಂಕ 01.01.2011ರಲ್ಲಿದ್ದಂತೆ, ನಗರ ಮತ್ತು ಗಾಮಾಂತರ ಯೋಜನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಹುದ್ದೆಯ ತಾತ್ಕಾಲಿಕ 
ಜೇಷ್ಟತಾ ಪಟ್ಟಿಯನ್ನು ದಿನಾಂಕ 11.07.2011ರಂದು ಹೊರಡಿಸಿ, ಸದರಿ ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ, ಅಧಿಕಾರಿಗಳು ತಮ್ಮ 
ಆಕ್ಷೇಪಣೆಯನ್ನು ಅಧಿಕೃತ ದಾಖಲೆಗಳೊಂದಿಗೆ ಹಾಗೂ ಅನುಸಮರ್ಥನೆಯೊಂದಿಗೆ ತಾತ್ಕಾಲಿಕ ಜೇಷ್ಟತಾ ಪಟ್ಟಿ ಹೊರಡಿಸಿದ 15 ದಿನಗಳೊಳಗಾಗಿ 
ಸಲ್ಲಿಸುವಂತೆ ಸೂಚಿಸಲಾಗಿತ್ತು. 

ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ನಿಗಧಿತ ಅವಧಿಯೊಳಗೆ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿದೆ. ಅದರಂತೆ 
01.01.2011ರಲ್ಲಿದ್ದಂತೆ, ನಗರ ಮತ್ತು ಗಾಮಾಂತರ ಯೋಜನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಹುದ್ದೆಯ ಅಂತಿಮ ಜೇಷ್ಟತಾ ಪಟ್ಟಿಯನ್ನು 
ಅನುಬ೦ಧ-1ರಲ್ಲಿರುವಂತೆ ಪಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ರಮೇಶ್‌ ಬಾಬು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಅನುಬಂಧ-1 
ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ದಿನಾಂಕ 01.01.2011ರಲ್ಲಿದ್ದಂತೆ ನಗರ ಮತ್ತು 
ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿ. 

















ೀರ ಜವಾಗಿ 
ಕ್ರ ಹೆಸರು Re Fi CE ಸೇವೆಗೆ ಸೇರಿದ ಬು ಜ್ಯೇಷ್ಠತೆ 
ಸಂ ಶ್ರೀಮತಿ:ಶ್ರಿಯುತರು ಮುಂಬಡ್ತಿಃ ಚ್‌ ಸ ದಿನಾಂಕ ಹೊಂದಿದ ಷಿ ಆಸ ಜಪ 
ಇತರೆ ದಿನಾಂಕ 
1 2 3 4 5 6 7 8 
1. ಹೆಚ್‌.ವಿ.ಸಣ್ಣಪ್ಪಯ್ಯ ನೇನೇ —— 23-05-1965 22-11-2008 — 16-09-2004 
2. ಹೆಚ್‌.ಎನ್‌.ರಘು ನೇನೇ ಪ.ಜಾ | 20-07-1974 04-10-2004 — 16-09-2004 





























































































































೩೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ನೇರ ನೈಜವಾಗಿ 
ಕ್ರ ಹೆಸರು ನೇಮಕಾತಿಃ ಬನ ದಿನಾಂಕ | ಸೇವೆಗೆ ಸೇರಿದ ಮುಂಬಡ್ತಿ ನಜ! 
ಸಂ ಶ್ರೀಮತಿಃಶ್ರಿಯುತರು ಮುಂಬಡ್ತಿಃ Ne ಸ ದಿನಾಂಕ ಹೊಂದಿದ ಕ ಹ KE 
ಇತರೆ ದಿನಾಂಕ 
ಡಿ ಕೆ.ವಿ. ಜಯರಾಜ್‌ ನೇನೇ ಪ.ಪಂ. | 13-06-1969 29-09-2004 — 16-09-2004 
4. ಎ.ರಮೇಶ್‌ ನೇನೇ —— 01-01-1958 04-10-2004 — 16-09-2004 
5. ಎಂ.ಮಹದೇವ ಪ್ರಸಾದ್‌ ನೇನೇ ಪ.ಜಾ | 03-12-1967 01-10-2004 — 16-09-2004 
6. ಕೆ.ಸಿ.ರಮೇಶ್‌ ನೇನೇ ಪ.ಜಾ | 20-06-1969 04-10-2004 — 16-09-2004 
7. | ವೆಂಕಟದುರ್ಗ ಪ್ರಸಾದ್‌ ನೇನೇ | ಪ.ಜಾ | 22-07-1967 | 25-09-2004 ಶೆ 16-09-2004 
ಕುಂಚಲ 

8. ಸೈಯದ್‌ ಜಾಫರ್‌ ನೇನೇ —— 11-11-1962 07-10-2004 — 16-09-2004 
9. ಎನ್‌.ಎಂ.ನಂಜೇಗೌಡ ಮುಂಬಡ್ತಿ —— 22-07-1967 21-07-1998 05-05-2006 03-04-2006 
10, ಬಿ.ವಿ.ಚಿತ್ತವಾಡಗಿ ಮುಂಬಡ್ತಿ —— 30-04-1956 22-09-1976 17-04-2006 03-04-2006 
1], ಸಿ.ವಿ.ವಸ್ತದ ಮುಂಬಡ್ತಿ —— 01-08-1955 21-08-1976 03-05-2006 03-04-2006 
12. ಜಿ.ಕೆ.ಗಂಜಿಗಟ್ಟಿ ಮುಂಬಡ್ತಿ ದರ 30-08-1957 17-12-1981 05-08-2006 29-07-2006 
13, ಎಂ.ಬಿ.ಮಹೇಂದ ಸ್ವಾಮಿ ಮುಂಬಡ್ತಿ —— 10-06-1958 21-12-1981 10-08-2006 29-07-2006 
14. | ಎ೦.ವಿ.ಪ್ರಕಾಶ್‌ ಮುಂಬಡ್ತಿ —— 15-08-1955 17-12-1981 04-08-2006 29-07-2006 
15, ಕೆ. ಕೃಷ್ಣಾನಾಯಕ್‌ ಮುಂಬಡ್ತಿ ಪ.ಪಂ. | 04-09-1971 24-07-1997 22-12-2006 29-07-2006 
16. ಎ.ಎಸ್‌.ಕಾಂಬ್ಯೆ ಮುಂಬಡ್ತಿ ಪ.ಜಾ | 05-04-1965 22-07-1997 07-08-2006 29-07-2006 
17. ಸುಬ್ರಮಣ್ಯ ವ ಸರ್‌ ಮುಂಬಡ್ತಿ ಪ.ಜಾ | 01-06-1971 23-07-1997 02-08-2006 29-07-2006 
18. ಟಿ.ಎಲ್‌.ಲಕ್ಷೀಪತಿ ಮುಂಬಡ್ತಿ ಪ.ಜಾ | 17-05-1973 21-07-1997 05-08-2006 29-07-2006 
19. ಅಬ್ಬುಲ್ಲಾಖಾನ್‌ ಮುಂಬಡ್ತಿ — 01-07-1957 10-12-1081 10-08-2007 21-05-2007 
20. | ಟಿ.ಎಸ್‌. ರಮೇಶ್‌ ಮುಂಬಡ್ತಿ — 10-05-1955 01-04-1982 30-06-2007 21-05-2007 
21. | ಪಿ.ಎನ್‌. ರಾಮನ್‌ ಮುಂಬಡ್ತಿ — 05-10-1952 12-03-1982 27-07-2007 21-05-2007 
22. | ಪ್ರಕಾಶ್‌ ಸಿ.ಹರಕುಡೆ ಮುಂಬಡ್ತಿ — 05-03-1962 17-08-1983 08-06-2007 21-05-2007 
23. | ಶಿವಾನಂದ ಬಿರಾದಾರ್‌ ಮುಂಬಡ್ತಿ — 01-06-1961 13-08-1983 29-08-2007 21-05-2007 
24. | ಎಂ.ಬಿ. ಚನ್ನಬಸಪ್ಪ ಮುಂಬಡ್ತಿ — 08-02-1962 10-08-1983 26-06-2007 21-05-2007 
25. | ಎನ್‌. ತಿಮ್ಮೇಗೌಡ ಮುಂಬಡ್ತಿ ದ 15-05-1963 11-08-1983 07-06-2007 21-05-2007 
26. | ಎ೦.ಎ. ಶ್ರೀನಾಥ್‌ ಮುಂಬಡ್ತಿ ಪ.ಪಂ 20-07-1969 21-07-1997 31-07-2007 21-05-2007 
27. | ವಿ.ಆರ್‌. ರಾಜಶ್ರೀ ಮುಂಬಡ್ತಿ ಪ.ಜಾ 10-07-1969 16-10-1099 07-06-2007 21-05-2007 
28. | ಟಿ.ನಿಸಾರ್‌ ಅಹಮದ್‌ ಮುಂಬಡ್ತಿ — 20-07-1957 17-08-1983 24-03-2008 20-03-2008 
29. ಎಂ.ಅಣ್ಣಪ್ಪ ಮುಂಬಡ್ತಿ ಪ.ಜಾ 02-03-1968 23-10-1999 25-04-2008 20-03-2008 
30. ಎಂ.ಆರ್‌.ನಾಗರತ್ನ ಮುಂಬಡ್ತಿ ಪ.ಜಾ | 22-03-1974 21-10-1999 29-05-2008 20-03-2008 
31. | ವಿ. ಉದಯಶಂಕರ್‌ ಮುಂಬಡ್ತಿ — 23-12-1960 18-08-1983 03-04-2008 20-03-2008 





























































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೩೯ 
ನೇರ ನೈಜವಾಗಿ 
ಕ್ರ ಹೆಸರು ನೇಮಕಾತಿಃ ಬನ ದಿನಾಂಕ | ಸೇವೆಗೆ ಸೇರಿದ ಮುಂಬಡ್ತಿ ನಜ! 
ಸಂ ಶ್ರೀಮತಿಃಶ್ರಿಯುತರು ಮುಂಬಡ್ತಿಃ Ne ಸ ದಿನಾಂಕ ಹೊಂದಿದ ತ ಹ RE 
ಇತರೆ ದಿನಾಂಕ 
32. | ಹೆಚ್‌.ವಿ. ರಾಮಣ್ಣ ಮುಂಬಡ್ತಿ — 18-07-1957 12-08-1983 23-06-2008 03-07-2009 
33. ಜಿ.ಎನ್‌.ಪರಮೇಶ್ವರ್‌ ಮುಂಬಡ್ತಿ — 02-07-1960 10-08-1983 26-03-2008 20-03-2008 
34. ಕೆ.ಶ್ರೀವಲ್ಲಭ ವೈದ್ಯ ಮುಂಬಡ್ತಿ — 15-01-1960 11-08-1983 24-03-2008 20-03-2008 
35. | ಜಿ.ಎಸ್‌. ಜಯಸಿಂಹ ಮುಂಬಡ್ತಿ — 08-05-1962 18-08-1983 24-03-2008 20-03-2008 
36. | ಬಿ.ಆರ್‌. ನಟರಾಜಶೆಟ್ಟಿ ಮುಂಬಡ್ತಿ — 20-07-1962 11-08-1983 27-03-2008 20-03-2008 
37. | ಬಿ.ಮಂಜೇಶ್‌ ಮುಂಬಡ್ತಿ — 19-07-1968 20-04-1992 23-06-2008 20-03-2008 
38. | ಸದಾನಂದ ಆಚಾರ್ಯ ಮುಂಬಡ್ತಿ — 22-07-1969 22-07-1992 24-03-2008 20-03-2008 
39. | ಬಿ.ಆರ್‌. ಕಲ್ಲಿನಾಥ್‌ ಮುಂಬಡ್ತಿ ಪ.ಜಾ 20-07-1971 25-02-1905 25-03-2008 20-03-2008 
40. | ಪ್ರಮೋದ ವಾಸುದೇವ ಶೇಟ್‌ ಮುಂಬಡ್ತಿ — 23-03-1965 27-07-1992 02-02-2009 15-10-2008 
41. | ಬಿ.ವಿ. ಹಿರೇಮಠ ಮುಂಬಡ್ತಿ — 20-12-1908 21-07-1997 12-11-2008 15-10-2008 
42. ವೆಂಕಟೇಶ್ವರಪ್ಪ ಗಡ್ಡದ ಮುಂಬಡ್ತಿ — 10-07-1971 29-07-1997 21-01-2009 15-10-2008 
43. ಹಿ. ಹನುಮಂತರೆಡ್ಡಿ ಮುಂಬಡ್ತಿ — 12-07-1967 29-07-1997 20-10-2008 15-10-2008 
44. | ಹೆಚ್‌. ಸುರೇಶ್‌ ಮುಂಬಡ್ತಿ ಪ.ಜಾ 01-05-1974 15-04-2005 01-06-2009 15-10-2008 
45. | ಬಿ.ಪಿ. ರಾಜಶೇಖರ್‌ ಮುಂಬಡ್ತಿ — 02-04-1957 11-08-1983 15-02-2010 13-01-2010 
46. ಸಂಗಪ್ಪ ಎಸ್‌.ಗಾರಂಪಳ್ಳಿ ಮುಂಬಡ್ತಿ — 13-03-1968 29-07-1997 04-02-2010 13-01-2010 
47. | ಜೆ.ಎಸ್‌. ಕಮ್ಮಾರ್‌ ಮುಂಬಡ್ತಿ — 05-10-1950 06-01-1973 — 13-01-2010 
48. | ಕೆ. ಉಬೇದ್‌ ಮುಂಬಡ್ತಿ — 28-03-1967 23-07-1997 04-02-2010 13-01-2010 
49. | ಪಂಡರಿನಾಥ್‌ ಜಿ. ರೆಡ್ಡಿ ಮುಂಬಡ್ತಿ — 01-02-1907 05-08-1997 22-01-2010 13-01-2010 
50. | ಎ೦. ಮಂಜಪ್ಪ ಮುಂಬಡ್ತಿ — 20-05-1966 23-07-1997 08-02-2010 13-01-2010 
51. | ಹೆಚ್‌.ಆರ್‌. ಶಂಕರ ಮುಂಬಡ್ತಿ — 01-04-1971 21-07-1997 08-03-2010 13-01-2010 
52. | ಬಿ.ಜಿ. ಗೋವಿಂದರಾಜು ಮುಂಬಡ್ತಿ — 18-07-1968 30-07-1997 29-01-2010 13-01-2010 
53. | ಆರ್‌. ಸ್ಮಿತಾ ಮುಂಬಡ್ತಿ — 19-08-1977 18-02-2005 18-01-2010 13-01-2010 
54. | ಕೆ. ಸೀಮ ಮುಂಬಡ್ತಿ ದ 11-11-1079 01-06-2005 18-01-2010 13-01-2010 
55. | ಬಿ.ಎಸ್‌. ವಾಸಂತಿ ಮುಂಬಡ್ತಿ — 17-01-1970 10-02-2005 18-01-2010 13-01-2010 
56. | ವೀಣಾ ಎಂ. ಭೋಜ್‌ ಮುಂಬಡ್ತಿ — 11-09-1979 28-03-2005 22-01-2010 13-01-2010 
57. ಶಿವರಾಮಯ್ಯ ಮುಂಬಡ್ತಿ — 20-07-1968 24-07-1997 18-01-2010 13-01-2010 
58. | ಆರ್‌. ಶೇಷ ಮುಂಬಡ್ತಿ — 15-05-1974 25-07-1997 05-02-2010 13-01-2010 
59. | ಬಿ. ಮುಧೋಳಕರ್‌ ಮುಂಬಡ್ತಿ — 02-04-1971 29-07-1997 01-02-2010 13-01-2010 
ಚನ್ನಬಸವಣ್ಣ 
60. | ಬಿ.ಅರ್‌. ಹರ್ಷ ಮುಂಬಡ್ತಿ — 11-04-1069 23-07-1997 04-02-2010 13-01-2010 





























೩೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 












































ನೇರ ನಜವಾಗಿ 
ಮೀಸ ಸ್ರ ಜ್ಲೇಷತೆಗೆ 
ಕ್ರ ಹೆಸರು ನೇಮಕಾತಿ: ೯ ಬವ್ಯ ಸೇವೆಗೆ ಸೇರಿದ ಮುಂಬಡ್ತಿ ರಾ 
ಲಾ 
ಸಂ ; ಮುಂಬಡಿಃ ಸ ದಿನಾಂಕ ಹೊಂದಿದ ಈ 
ಸ ಶ್ರೀಮತಿೀಶ್ರಿಯುತರು 0 ಈ ಅರ್ಹತಾ ದಿನಾಂಕ 
ಇತರೆ ದಿನಾಂಕ 
61. | ಎನ್‌.ಟಿ. ಶಂಕರರೆಡ್ಡಿ ಸ ಮುಂಬಡ್ತಿ — 01-06-1966 21-07-1997 04-02-2011 13-01-2010 
62. ರೇವಪ್ಪ ಶಿವಪ್ಪ ತೇಲಿ ಮುಂಬಡ್ತಿ — 01-06-1967 21-07-1997 27-01-200 13-01-2010 
63. | ಕೆ.ಎನ್‌. ನಾಗರಾಜ ಮುಂಬಡ್ತಿ — 04-01-1970 28-07-1997 25-01-2010 13-01-2010 
ಸಂಖ್ಯೆ: ನಅಇ 83 ನಯೋಸೇ 2011 
ಸ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಿದೆ. 
ಬಿ. ರಮೇಶ್‌ ಬಾಬು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 499 ನಗರಾಭಿವೃದ್ಧಿ ಇಲಾಖೆ. 


ಸಾರ್ವಜನಿಕ ಶಿಕ್ಷ ಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ ವಿಜಾಪುರ. 
ಸಂ:ಆ2:ದೂರು:408:ಪ್ರಾಶಾಶಿ:ಅಗೈ:2010-11 ದಿನಾಂಕ:13-04-2012 


ಣೆ ಡ್‌ | 
ಜ್ಞಾಪನ: 


ವಿಷಯ : ಶ್ರೀಮತಿಃಕೆ.ಕರುಣಾ,ಸಶಿ, ಎಲ್‌ಪಿಎಸ್‌ ಅರೇಮುರಾಳ ತಾ॥ಮುದ್ದೇಬಿಹಾಳ ಇವರು ಶಾಲಾ ಕೆಲಸಕ್ಕೆ ಅನಧೀಕೃತ ಗೈರ ಉಳಿದ 


ಡು 


ಪ್ರಯುಕ್ತ ಇವರನ್ನು ಸೇವೆಯಿಂದ ವಜಾಗೊಳಿಸುವ ಕುರಿತು. 


ಮು 


ಉಲ್ಲೇಖ: 1. ಮಾನ್ಯ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ರವರ ಸುತ್ತೋಲೆ ಸಂ:ಸಿ8:0:ದೀರ್ಫಾವದಿ:ರಜೆ: 
ಸುತ್ತೋಲೆ:2010-11 ದಿನಾಂಕ:08-11-2010. 


2. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಅವರ ಪತ್ರ ಸಂ:ಇಓಪ್ರಾಶಾಶಿ:ಅಗೈ:ವಜಾ:2010-11 ದಿ:15-11-2010, 


0 


18-03-2011, 05-02-2012 ಹಾಗೂ 20-03-2012. 
3. ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಣೆಯ ದಿನಾಂಕ:27-10-2010. 


4. ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಣೆಯ ದಿನಾಂಕ:01-11-2010. 


ಪ್ರಸ್ತಾವನೆ : 


ಶ್ರೀಮತಿ:ಕೆ.ಕರುಣಾ,ಸಶಿ, ಎಲ್‌ ಪಿ ಎಸ್‌ ಅರೇಮುರಾಳ ತಾ॥ಮುದ್ದೇಬಿಹಾಳ ಇವರು ಶಾಲಾ ಕೆಲಸಕ್ಕೆ ದಿನಾಂಕ:28-10-2002 ರಿಂದ 
ಅನಧೀಕೃತ ಗೈರ ಹಾಜರ ಉಳಿದ ಕಾರಣ ಈ ಕುರಿತು ಕರ್ತವ್ಯದ ಮೇಲೆ ಹಾಜರಾಗುವಂತೆ ಇವರಿಗೆ ಸಾಕಷ್ಟು ತಿಳುವಳಿಕೆ ಪತ್ರಗಳನ್ನು ನೀಡಿ 
ಹಾಜರಾಗುವಂತೆ ತಿಳಿಸಿದ್ದರೂ ಇವರು ಶಾಲಾ ಕೆಲಸಕ್ಕ ಹಾಜರಾಗದೇ ಇದ್ದ ಪ್ರಯುಕ್ತ ಈ ಕುರಿತು ಉಲ್ಲೇಖ (3) ಹಾಗೂ (4) ರ ಪ್ರಕಾರ ಪತ್ರಿಕಾ 
ಪ್ರಕಟಣೆ ಕೊಟ್ಟು ಪತ್ರಿಕಾ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳೊಳಗಾಗಿ ಕರ್ತವ್ಯದ ಮೇಲೆ ಹಾಜರಾಗುವಂತೆ ತಿಳಿಸಿದ್ದರೂ ಹಾಜರಾಗದೇ ಹಾಗೂ 
ಈ ಕುರಿತು ಯಾವುದೇ ಲಿಖಿತ ವಿವರಣೆ ಕೂಡಾ ಸಲ್ಲಿಸದೇ ಇರುವದರಿಂದ ಇವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ನಿರಾಸಕ್ತಿ 
ತೋರಿಸುತ್ತಿರುವದು ಕಂಡು ಬಂದಿದ್ದು ಕಾರಣ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಬೇಕೆಂದು ಮೇಲಿನ ಉಲ್ಲೇಖ (2) ರ ಪತ್ರಗಳ ಮೂಲಕ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಇವರು ಈ ಕಾರ್ಯಾಲಯಕ್ಕೆ ವಿನಂತಿಸಿಕೊಂಡಿದ್ದಾರೆ. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಇವರ ವರದಿ ಆಧರಿಸಿ ಶ್ರೀಮತಿ:ಕ.ಕರುಣಾ,ಸಶಿ, ಎಲ್‌ಪಿಸ್‌ ಅರೇಮುರಾಳ ತಾ।ಮುದ್ದೇಬಿಹಾಳ 
ಇವರು ದಿನಾಂಕ:28-10-2002 ರಿಂದ ಶಾಲಾ ಕರ್ತವ್ಯಕ್ಕೆ ಗೈರ ಉಳಿದ ಪ್ರಯುಕ್ತ ಇವರಿಂದ ಆ ಶಾಲೆಯ ಮಕ್ಕಳು ಶಿಕ್ಷಣದಿಂದ 
ವಂಚಿತವಾಗುತ್ತಿರುವದು ಕಂಡು ಬಂದಿದ್ದು ಮತ್ತು ಈ ಶಿಕ್ಷಕಿಯರು ಸೇವೆಯಲ್ಲಿ ಮುಂದುವರೆಯಲು ನಿರಾಸಕ್ತಿ ತೋರಿದ ಕಾರಣ ಇವರ ಮೇಲೆ ಶಿಸ್ತು 
ಕ್ರಮವಾಗಿ ಈ ಕೆಳಗಿನಂತೆ ಆದೇಶಿಸಿದೆ. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೪೧ 





:ಆದೇಶ: 


ಪ್ರಸ್ತಾವನೆಯಲ್ಲಿಯ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀಮತಿ:ಕೆ.ಕರುಣಾ,ಸಶಿ, ಎಲ್‌ಪಿಎಸ್‌ ಅರೇಮುರಾಳ ತಾ॥ಮುದ್ದೇಬಿಹಾಳ 
ಇವರು ಶಾಲಾ ಕೆಲಸಕ್ಕೆ ದಿನಾಂಕ:28-10-2002 ರಿಂದ ಅನಧೀಕೃತ ಗೈರ ಉಳಿದ ಕಾರಣ ಮತ್ತು ಈ ಕುರಿತು ತಿಳುವಳಿಕ ಪತ್ರಗಳನ್ನು ಹಾಗೂ ಪತ್ರಿಕಾ 
ಪ್ರಕಟಣೆಯ ಮೂಲಕ ಸೇವೆಯ ಮೇಲೆ ಹಾಜರಾಗುವಂತೆ ತಿಳಿಸಿದ್ದರೂ ಇವರು ಶಾಲಾ ಕೆಲಸಕ್ಕೆ ಹಾಜರಾಗದೇ ಇರುವದರಿಂದ ಇವರು ಸೇವೆಯಲ್ಲಿ 
ಮುಂದುವರೆಯಲು ನಿರಾಸಕ್ತಿ ತೋರಿರುವದು ಕಂಡು ಬಂದ ಕಾರಣ ಕರ್ನಾಟಕ ನಾಗರಿಕ ಸೇವಾ ನಿಯಮ 1957 ರ ಭಾಗ-4 ರ ನಿಯಮ 14 (1 
ಅನುಸರಿಸಿ ನಿಯಮ 8 (8) ರ ಪ್ರಕಾರ ಹಾಗೂ ಕೆ ಸಿ ಎಸ್‌ ಆರ್‌ ನಿಯಮ 108 ರ ಪ್ರಕಾರ ನನಗೆ ಇರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ:ಕೆ.ಕರುಣಾ,ಸಶಿ, ಎಲ್‌ಪಿಎಸ್‌ ಅರೇಮುರಾಳ ತಾ॥ಮುದ್ದೇಬಿಹಾಳ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದ್ದೇನೆ. ಕಾರಣ 
ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಅಗತ್ಯ ಕ್ರಮ ಕೈಕೊಳ್ಳಲು ತಿಳಿಸಿದೆ. 


ಬಿ.ಎನ್‌.ಹಕೀಮ 
ಉಪನಿರ್ದೇಶಕರು(ಆಡಳಿತ) 


ಪಿ.ಆರ್‌. 586 ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಾಪುರ. 
ಸಾರ್ವಜನಿಕ ಶಿಕ್ಷ ಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ ವಿಜಾಪುರ. 
ಸಂ:ಆ2:ದೂರು:408:ಪ್ರಾಶಾಶಿ:ಅಗೈ:2010-11 ದಿನಾಂಕ:13-04-2012 


ಸ ಡ್‌್‌ ಆ 
ಜ್ಞಾಪನ: 


ವಿಷಯ : ಶ್ರೀ:ಎಂ.ಕೆ.ಹಡಲಗೇರಿ,ಸಶಿ,ಎಚ್‌ಪಿಎಸ್‌ ಜ೦ಗಮುರಾಳ ತಾ॥ಮುದ್ದೇಬಿಹಾಳ ಇವರು ಶಾಲಾ ಕೆಲಸಕ್ಕೆ ಅನಧೀಕೃತ ಗೈರ ಉಳಿದ 
ಪ್ರಯುಕ್ತ ಇವರನ್ನು ಸೇವೆಯಿಂದ ವಜಾಗೊಳಿಸುವ ಕುರಿತು. 


ಉಲ್ಲೇಖ: 1. ಮಾನ್ಯ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ರವರ ಸುತ್ತೋಲೆ ಸಂ:ಸಿ8:0:ದೀರ್ಫಾವಧಿ:ರಜೆ: 
ಸುತ್ತೋಲೆ:2010-11 ದಿನಾಂಕ:08-11-2010. 


2. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಅವರ ಪತ್ರ ಸಂ:ಇಓಪ್ರಾಶಾಶಿ:ಅಗೈ:ವಜಾ:2010-11 ದಿ:15-11-2010, 
18-03-2011, 05-02-2012 ಹಾಗೂ 20-03-2012. 


3. ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಣೆಯ ದಿನಾಂಕ:27-10-2010. 


ಮು 


4. ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಣೆಯ ದಿನಾಂಕ:01-11-2010. 
ಪ್ರಸ್ತಾವನೆ : 


ಶ್ರೀಎಂ.ಕೆ.ಹಡಲಗೇರಿ,ಸಶಿ,ಎಚ್‌ಪಿಎಸ್‌ ಜ೦ಗಮುರಾಳ ತಾ॥ಮುದ್ದೇಬಿಹಾಳ ಇವರು ಶಾಲಾ ಕೆಲಸಕ್ಕೆ ದಿನಾ೦ಕ:10-04-2010 ರಿಂದ 
ಅನಧೀಕೃತ ಗೈರ ಹಾಜರ ಉಳಿದ ಕಾರಣ ಈ ಕುರಿತು ಕರ್ತವ್ಯದ ಮೇಲೆ ಹಾಜರಾಗುವಂತೆ ಇವರಿಗೆ ಸಾಕಷ್ಟು ತಿಳುವಳಿಕೆ ಪತ್ರಗಳನ್ನು ನೀಡಿ 
ಹಾಜರಾಗುವಂತೆ ತಿಳಿಸಿದ್ದರೂ ಇವರು ಶಾಲಾ ಕೆಲಸಕ್ಕ ಹಾಜರಾಗದೇ ಇದ್ದ ಪ್ರಯುಕ್ತ ಈ ಕುರಿತು ಉಲ್ಲೇಖ (3) ಹಾಗೂ (4) ರ ಪ್ರಕಾರ ಪತ್ರಿಕಾ 
ಪ್ರಕಟಣೆ ಕೊಟ್ಟು ಪತ್ರಿಕಾ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳೊಳಗಾಗಿ ಕರ್ತವ್ಯದ ಮೇಲೆ ಹಾಜರಾಗುವಂತೆ ತಿಳಿಸಿದ್ದರೂ ಹಾಜರಾಗದೇ ಹಾಗೂ 
ಈ ಕುರಿತು ಯಾವುದೇ ಲಿಖಿತ ವಿವರಣೆ ಕೂಡಾ ಸಲ್ಲಿಸದೇ ಇರುವದರಿಂದ ಇವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ನಿರಾಸಕ್ತಿ 
ತೋರಿಸುತ್ತಿರುವದು ಕಂಡು ಬಂದಿದ್ದು ಕಾರಣ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಬೇಕೆಂದು ಮೇಲಿನ ಉಲ್ಲೇಖ (2) ರ ಪತ್ರಗಳ ಮೂಲಕ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಇವರು ಈ ಕಾರ್ಯಾಲಯಕ್ಕೆ ವಿನಂತಿಸಿಕೊಂಡಿದ್ದಾರೆ. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಇವರ ವರದಿ ಆಧರಿಸಿ ಶ್ರೀ:ಎಂ.ಕೆ.ಹಡಲಗೇರಿ,ಸಶಿ,ಎಚ್‌ಪಿಎಸ್‌ ಜ೦ಗಮುರಾಳ ತಾ॥ಮುದ್ದೇಬಿಹಾಳ 
ಇವರು ದಿನಾಂಕ:10-04-2010 ರಿಂದ ಶಾಲಾ ಕರ್ತವ್ಯಕ್ಕೆ ಗೈರ ಉಳಿದ ಪ್ರಯುಕ್ತ ಇವರಿಂದ ಆ ಶಾಲೆಯ ಮಕ್ಕಳು ಶಿಕ್ಷಣದಿಂದ 
ವಂಚಿತವಾಗುತ್ತಿರುವದು ಕಂಡು ಬಂದಿದ್ದು ಮತ್ತು ಈ ಶಿಕ್ಷಕಿಯರು ಸೇವೆಯಲ್ಲಿ ಮುಂದುವರೆಯಲು ನಿರಾಸಕ್ತಿ ತೋರಿದ ಕಾರಣ ಇವರ ಮೇಲೆ ಶಿಸ್ತು 
ಕ್ರಮವಾಗಿ ಈ ಕೆಳಗಿನಂತೆ ಆದೇಶಿಸಿದೆ. 


೩೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





:ಆದೇಶ: 


ಪ್ರಸ್ತಾವನೆಯಲ್ಲಿಯ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀ:ಎಂ.ಕೆ.ಹಡಲಗೇರಿ,ಸಶಿ,ಎಚ್‌ಪಿಎಸ್‌ ಜ೦ಗಮುರಾಳ ತಾ।ಮುದ್ದೇಬಿಹಾಳ 
ಇವರು ಶಾಲಾ ಕೆಲಸಕ್ಕೆ ದಿನಾ೦ಕ:10-04-2010 ರಿ೦ದ ಅನಧೀಕೃತ ಗೈರ ಉಳಿದ ಕಾರಣ ಮತ್ತು ಈ ಕುರಿತು ತಿಳುವಳಿಕ ಪತ್ರಗಳನ್ನು ಹಾಗೂ ಪತ್ರಿಕಾ 
ಪ್ರಕಟಣೆಯ ಮೂಲಕ ಸೇವೆಯ ಮೇಲೆ ಹಾಜರಾಗುವಂತೆ ತಿಳಿಸಿದ್ದರೂ ಇವರು ಶಾಲಾ ಕೆಲಸಕ್ಕೆ ಹಾಜರಾಗದೇ ಇರುವದರಿಂದ ಇವರು ಸೇವೆಯಲ್ಲಿ 
ಮುಂದುವರೆಯಲು ನಿರಾಸಕ್ತಿ ತೋರಿರುವದು ಕಂಡು ಬಂದ ಕಾರಣ ಕರ್ನಾಟಕ ನಾಗರಿಕ ಸೇವಾ ನಿಯಮ 1957 ರ ಭಾಗ-4 ರ ನಿಯಮ 14 (1 
ಅನುಸರಿಸಿ ನಿಯಮ 8 (8) ರ ಪ್ರಕಾರ ಹಾಗೂ ಕೆ ಸಿ ಎಸ್‌ ಆರ್‌ ನಿಯಮ 108 ರ ಪ್ರಕಾರ ನನಗೆ ಇರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀಎಂ.ಕೆ.ಹಡಲಗೇರಿ ಸಶಿ, ಎಚ್‌ಪಿಎಸ್‌ ಜಂಗಮುರಾಳ ತಾ।ಮುದ್ದೇಬಿಹಾಳ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದ್ದೇನೆ. ಕಾರಣ 


ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಅಗತ್ಯ ಕ್ರಮ ಕೈಕೊಳ್ಳಲು ತಿಳಿಸಿದೆ. 


ಬಿ.ಎನ್‌.ಹಕೀಮ 
ಉಪನಿರ್ದೇಶಕರು(ಆಡಳಿತ) 


ಪಿ.ಆರ್‌. 568 ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಾಪುರ. 
ಸಾರ್ವಜನಿಕ ಶಿಕ್ಷ ಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ ವಿಜಾಪುರ. 
ಸಂ:ಆ2:ದೂರು:408:ಪ್ರಾಶಾಶಿ:ಅಗೈ:2010-11 ದಿನಾಂಕ:13-04-2012 


ಕೆ ದ್‌್‌ ಜ್‌ 
ಜ್ಞಾಪನ: 


ವಿಷಯ : ಶ್ರೀಮತಿ:ಎಲ್‌.ಎಸ್‌.ಜಾಧವ.ಸಶಿ(ಟಿಜೆಟಿ).ಎಚ್‌ಪಿಎಸ್‌ ಹಳ್ಳೂರ ತಾ।ಮುದ್ದೇಬಿಹಾಳ ಇವರು ಶಾಲಾ ಕೆಲಸಕ್ಕೆ ಅನಧೀಕೃತ ಗೈರ 
ಉಳಿದ ಪ್ರಯುಕ್ತ ಇವರನ್ನು ಸೇವೆಯಿಂದ ವಜಾಗೊಳಿಸುವ ಕುರಿತು. 


ಉಲ್ಲೇಖ: 1. ಮಾನ್ಯ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ರವರ ಸುತ್ತೋಲೆ ಸಂ:ಸಿ8:0:ದೀರ್ಫಾವಧಿ:ರಜೆ: 
ಸುತ್ತೋಲೆ:2010-11 ದಿನಾಂಕ:08-11-2010. 


2. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಅವರ ಪತ್ರ ಸಂ:ಇ॥ಪ್ರಾಶಾಶಿ:ಅಗೈ:ವಜಾ:2010-11 ದಿ:15-11-2010, 
18-03-2011, 05-02-2012 ಹಾಗೂ 20-03-2012. 


3. ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಣೆಯ ದಿನಾಂಕ:27-10-2010. 


ದೊ ಮು 


4. ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಣೆಯ ದಿನಾಂಕ:01-11-2010. 


ದೊ 


|. 
| 
₹1. 
2೭೬ 


ಶ್ರೀಮತಿ:ಎಲ್‌.ಎಸ್‌.ಜಾಧವ,ಸಶಿ(ಟಿಜಿಟಿ),ಎಚ್‌ಪಿಎಸ್‌ ಹಳ್ಳೂರ ತಾ॥ಮುದ್ದೇಬಿಹಾಳ ಇವರು ಶಾಲಾ ಕೆಲಸಕ್ಕೆ ದಿನಾಂಕ: 09-07-2008 
ರಿಂದ ಅನಧೀಕೃತ ಗೈರ ಹಾಜರ ಉಳಿದ ಕಾರಣ ಈ ಕುರಿತು ಕರ್ತವ್ಯದ ಮೇಲೆ ಹಾಜರಾಗುವಂತೆ ಇವರಿಗೆ ಸಾಕಷ್ಟು ತಿಳುವಳಿಕೆ ಪತ್ರಗಳನ್ನು ನೀಡಿ 
ಹಾಜರಾಗುವಂತೆ ತಿಳಿಸಿದ್ದರೂ ಇವರು ಶಾಲಾ ಕೆಲಸಕ್ಕ ಹಾಜರಾಗದೇ ಇದ್ದ ಪ್ರಯುಕ್ತ ಈ ಕುರಿತು ಉಲ್ಲೇಖ (3) ಹಾಗೂ (4) ರ ಪ್ರಕಾರ ಪತ್ರಿಕಾ 
ಪ್ರಕಟಣೆ ಕೊಟ್ಟು ಪತ್ರಿಕಾ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳೊಳಗಾಗಿ ಕರ್ತವ್ಯದ ಮೇಲೆ ಹಾಜರಾಗುವಂತೆ ತಿಳಿಸಿದ್ದರೂ ಹಾಜರಾಗದೇ ಹಾಗೂ 
ಈ ಕುರಿತು ಯಾವುದೇ ಲಿಖಿತ ವಿವರಣೆ ಕೂಡಾ ಸಲ್ಲಿಸದೇ ಇರುವದರಿಂದ ಇವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ನಿರಾಸಕ್ತಿ 
ತೋರಿಸುತ್ತಿರುವದು ಕಂಡು ಬಂದಿದ್ದು ಕಾರಣ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಬೇಕೆಂದು ಮೇಲಿನ ಉಲ್ಲೇಖ (2) ರ ಪತ್ರಗಳ ಮೂಲಕ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಇವರು ಈ ಕಾರ್ಯಾಲಯಕ್ಕೆ ವಿನಂತಿಸಿಕೊಂಡಿದ್ದಾರೆ. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೇಬಿಹಾಳ ಇವರ ವರದಿ ಆಧರಿಸಿ ಶ್ರೀಮತಿ:ಎಲ್‌.ಎಸ್‌.ಜಾಧವ,ಸಶಿ(ಟಿಜಿಟಿ),ಎಚ್‌ಪಿಎಸ್‌ ಹಳ್ಳೂರ 
ತಾ।ಮುದ್ದೇಬಿಹಾಳ ಇವರು ದಿನಾ೦ಕ:09-07-2008 ರಿಂದ ಶಾಲಾ ಕರ್ತವ್ಯಕ್ಕೆ ಗೈರ ಉಳಿದ ಪ್ರಯುಕ್ತ ಇವರಿಂದ ಆ ಶಾಲೆಯ ಮಕ್ಕಳು ಶಿಕ್ಷಣದಿಂದ 
ವಂಚಿತವಾಗುತ್ತಿರುವದು ಕಂಡು ಬಂದಿದ್ದು ಮತ್ತು ಈ ಶಿಕ್ಷಕಿಯರು ಸೇವೆಯಲ್ಲಿ ಮುಂದುವರೆಯಲು ನಿರಾಸಕ್ತಿ ತೋರಿದ ಕಾರಣ ಇವರ ಮೇಲೆ ಶಿಸ್ತು 
ಕ್ರಮವಾಗಿ ಈ ಕೆಳಗಿನಂತೆ ಆದೇಶಿಸಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೪೩ 





:ಆದೇಶ: 


ಪ್ರಸ್ತಾವನೆಯಲ್ಲಿಯ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀಮತಿ:ಎಲ್‌.ಎಸ್‌.ಜಾಧವ,ಸಶಿ(ಟಿಜಿಟಿ),ಎಚ್‌ಪಿಎಸ್‌ ಹಳ್ಳೂರ 
ತಾ।ಮುದ್ದೇಬಿಹಾಳ ಇವರು ಶಾಲಾ ಕೆಲಸಕ್ಕೆ ದಿನಾಂಕ:09-07-2008 ರಿಂದ ಅನಧೀಕೃತ ಗೈರ ಉಳಿದ ಕಾರಣ ಮತ್ತು ಈ ಕುರಿತು ತಿಳುವಳಿಕ 
ಪತ್ರಗಳನ್ನು ಹಾಗೂ ಪತ್ರಿಕಾ ಪ್ರಕಟಣೆಯ ಮೂಲಕ ಸೇವೆಯ ಮೇಲೆ ಹಾಜರಾಗುವಂತೆ ತಿಳಿಸಿದ್ದರೂ ಇವರು ಶಾಲಾ ಕೆಲಸಕ್ಕೆ ಹಾಜರಾಗದೇ 
ಇರುವದರಿಂದ ಇವರು ಸೇವೆಯಲ್ಲಿ ಮುಂದುವರೆಯಲು ನಿರಾಸಕ್ತಿ ತೋರಿರುವದು ಕಂಡು ಬಂದ ಕಾರಣ ಕರ್ನಾಟಕ ನಾಗರಿಕ ಸೇವಾ ನಿಯಮ 1957 
ರ ಭಾಗ-4 ರ ನಿಯಮ 14 (1) ಅನುಸರಿಸಿ ನಿಯಮ 8 (8) ರ ಪ್ರಕಾರ ಹಾಗೂ ಕೆ ಸಿ ಎಸ್‌ ಆರ್‌ ನಿಯಮ 108 ರ ಪ್ರಕಾರ ನನಗೆ ಇರುವ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ:ಎಲ್‌.ಎಸ್‌.ಜಾದವ.ಸಶಿ, ಎಚ್‌ಪಿಎಸ್‌ ಹಳ್ಳೂರ ತಾ॥ಮುದ್ದೇಬಿಹಾಳ ಇವರನ್ನು ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸಿ ಆದೇಶಿಸಿದ್ದೇನೆ. ಕಾರಣ ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಅಗತ್ಯ ಕ್ರಮ ಕೈಕೊಳ್ಳಲು ತಿಳಿಸಿದೆ. 


ಬಿ.ಎನ್‌.ಹಕೀಮ 
ಉಪನಿರ್ದೇಶಕರು(ಆಡಳಿತ) 


ಪಿ.ಆರ್‌. 569 ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಾಪುರ. 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ ಪಿ.ಬಿ. ನಂ. 5309, ಬೆ೦ಗಳೂರು 
ಸಂ:ಕೃಮಾಇ/70/ನಿಯವಿ/2010 ಬೆಂಗಳೂರು, ದಿ:03/05/2012 


ಅಧಿಸೂಚನೆ 


ಮು 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 145(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ:ಸಇ/39/ಎ೦ಆರ್‌ಇ(1)/2010, ದಿ:20/04/2012ರ ಮೂಲಕ ಸಿಂಧಗಿ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ ಸಿಂಧಗಿ ತಾಲ್ಲೂಕಿಗೆ ಸಿಂಧಗಿಯಲ್ಲಿ ಮತ್ತು ಇಂಡಿ ತಾಲ್ಲೂಕಿಗೆ ಇಂಡಿಯಲ್ಲಿ ಪ್ರತ್ಯೇಕ ಕೃಷಿ ಉತ್ಪನ್ನ ಮಾರುಕಟ್ಟೆ 


ಸಮಿತಿಗಳನ್ನು ಸ್ಥಾಪಿಸಿದೆ. 


ಮತ್ತು ಆ ಕಾರಣ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 
6(2)ರಲ್ಲಿನ ವಿಧಾನವನ್ನು ಅನುಸರಿಸಿ ಅಧಿಸೂಚನೆ ಸಂ:ರಾಮಾಇ/143/ನಿಯವಿ/86, ದಿ:15/04/1987, ಸಂ:ಕೃಮಾಇ/309/ ನಿಯವಿ/88, 
ದಿ:11/12/1989, ಸಂ:ರಾಮಾಇ/293/ನಿಯವಿ/88, ದಿ:17/05/1989, ಸಂ:ರಾಮಾಇ/296/ನಿಯವಿ/88, ದಿ:13/03/1989ನ್ನು ಮಾರ್ಪಡಿಸಿ, ಕರ್ನಾಟಕದಲ್ಲಿ 
ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಡಾ:ಸಿ.ಸೋಮಶೇಖರ ಆದ ನಾನು, ವಿಭಜಿತ ಸಿಂಧಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ 
ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟ ಈ ಕೆಳಗೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಸಿಂಧಗಿ ಪಟ್ಟಣ ಪುರಸಭಾ ಪರಿಮಿತಿಯೊಳಗಿನ 
ಪ್ರದೇಶವನ್ನು ಮಾರುಕಟ್ಟೆ ಎಂದು ಮತ್ತು ಈ ಕೆಳಗಿನ ಅನುಸೂಚಿ-ಎ ರಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು ಮಾರುಕಟ್ಟೆ ಪ್ರಾಂಗಣ ಎಂದು ಮತ್ತು 
ದೇವರಹಿಪ್ಪರಗಿ, ಅಲಮೇಲ, ಮೊರಟಗಿ ಗ್ರಾಮಗಳ ಪರಿಮಿತಿಯೊಳಗಿನ ಪ್ರದೇಶವನ್ನು ಉಪ ಮಾರುಕಟ್ಟೆಗಳೆಂದು ಹಾಗೂ ಈ ಕೆಳಗಿನ ಅನುಸೂಚಿ-ಬಿ, 


ಸಿ, ಡಿ ರಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಉಪ ಮಾರುಕಟ್ಟೆ ಪ್ರಾಂಗಣಗಳೆಂದು ಈ ಮೂಲಕ ಘೋಷಿಸಿದ್ದೇನೆ. 
ಕೃಷಿ ಉತ್ಪನ್ನಗಳು 


1. ಜಾನುವಾರುಗಳು, 2. ಮೇಕೆಗಳು, 3.ಕುರಿಗಳು, 4 ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ.ಗಳು, 6.ಸಜ್ಜೆ, 7.ಜವೆ ಗೋಧಿ, 8.ಜೋಳ, 
9.ಕಂಬು, 10.ಮೆಕ್ಕೆಜೋಳ, 1. ನವಣೆ, 12.ಭತ್ತ, 13.ರಾಗಿ, 14.ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅಂಟುವಾಳ, 18.ಬೊಂಬು, 19.ಬೆತ್ತ, 
20.ಹಿಪ್ಲೆಬೀಜ, 21.ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ, 24.ಹುಣಸೇಹಣ್ಣು, 25.ಹುಣಸೇಬೀಜ, 26.ಸೇಬು, 27.ಬಾಳೆಹಣ್ಣು, 
28.ಬೋರೆಹಣ್ಣು, 29.ಹುಳಿಹಣ್ಣುಗಳು, 30.ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32.ದ್ರಾಕ್ಷಿ, 33.ಹಲಸಿನಹಣ್ಣು, 34.ಜ೦ಬುನೇರಳೆಹಣ್ಣು. 
35.ನಿಂಬೆಹಣ್ಣು, 36.ಕರಬೂಜ, 37.ಮಾವಿನಹಣ್ಣು, 38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್‌ (ಅನಾನಸ್‌), 41 ಪಪ್ಪಾಯಿಹಣ್ಣು (ಪರಂಗಿಹಣ್ಣು). 
42.ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ಧೋಟ, 45.ಕಿತ್ತಳೆ, 46.ಕಲ್ಲಂಗಡಿ, 47.ನೆಲಗಡಲೆ(ಶೇಂಗಾ) (ಕಾಯಿ ಮತ್ತು ಬೀಜ), 48.ಹರಳುಬೀಜ, 
49.ಹತ್ತಿಬೀಜ, 50.ಅಗಸೆಬೀಜ, 51.ಸಾಸುವೆ, 52.ಹುಚ್ಚೆಳ್ಳು, 53.ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿಬೀಜ, 56.ಸೋಯಾಬಿನ್‌, 57.ಅಡಿಕೆ, 
58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ, 60.ತೆಂಗಿನಕಾಯಿ, 61.ಕೊಬ್ಬರಿ, 62.ಕೊತ್ತಂಬರಿಬೀಜ (ಧನಿಯಾ), 63.ಬೆಳ್ಳುಳ್ಳಿ, 64.ಶುಂಠಿ, 65.ಮೆಂತ್ಯ, 
66.ಕಾಳುಮೆಣಸು, 67.ಅರಿಶಿನ, 68.ಅಲಸಂದೆ(ಇಡೀ ಮತ್ತು ಒಡೆದ), 69.ಅವರೆ (ಇಡೀ ಮತ್ತು ಒಡೆದ), 70.ಕಡಲೆ (ಇಡೀ ಮತ್ತು ಒಡೆದ), 7].ಉದ್ದು 


೩೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





(ಇಡೀ ಮತ್ತು ಒಡೆದ), 72.ಬುಲ್ಲರ್‌ (ಇಡೀ ಮತ್ತು ಒಡೆದ), 73.ಹೆಸರು (ಇಡೀ ಮತ್ತು ಒಡೆದ), 74.ಹುರುಳಿ, 75.ಲಾಕ್‌ (ಇಡೀ ಮತ್ತು ಒಡೆದ), 
76.ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77.ಚೆನ್ನಂಗಿ (ಮಸೂರಿ) (ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ). 
80.ಮೋತ್‌ (ಇಡೀ ಮತ್ತು ಒಡೆದ), 81ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)(ಗರ್ಕಿನ್‌ ಹೊರತುಪಡಿಸಿ), 82.ಕಾಯಿಗಳು, 
83.ಹಸಿರುಮೆಣಸಿನಕಾಯಿ, 84.ಈರುಳ್ಳಿ, 85.ಆಲೂಗಡ್ಡೆ, 86.ಸುವರ್ಣಗೆಡ್ಜೆ, 87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ, 89.ವೀಳ್ಯೆದೆಲೆ, 90.ಬೆಲ್ಲ, 


91.ತೆಂಗಿನಕಡಿ. 92.ಒಣದ್ರಾಕಿ. 
ಡಿ Hw 
ಅನುಸೂಚಿ-ಎ 
ಸಿಂಧಗಿ ಪಟ್ಟಣ ಪುರಸಭಾ ಎಲ್ಲೆಯೊಳಗಿನ ಮೋಜಣಿ ಸಂಖ್ಯೆಗಳಾದ 770/ಬಿ ಮತ್ತು 770/2 ಗಳನ್ನೊಳಗೊಂಡ 9 ಎಕರೆ 23 ಗುಂಟೆ 


0 1 


ಮತ್ತು 2 1/2 ಆಣೆಗಳ ಅಳತೆಯ ಭೂಮಿಯ ಈ ಕೆಳಗಿನ ಸೀಮಾಬದ್ಧ ಸ್ಥಳ;- 


ಚ 


ರ್ವಕ್ಕೆ : ಸಿಂಧಗಿ-ಗೋಳಗೇರಿ ರಸ್ತೆ. 


4. 


ಶ್ಲಿಮಕ್ಕೆ : ಸಿಂಧಗಿ-ವಿಜಾಪೂರ ರಸ್ತೆ. 

ಕ್ಕೆ : ಸಿಂಧಗಿ-ಬಂದಾಳ ರಸ್ತೆ ಆರ್‌ಎಸ್‌ ಸಂಖ್ಯೆಗಳು:770/, ಆ-1 ಮತ್ತು 770/೮2. 

ದಕ್ಷಿಣಕ್ಕೆ : ಆರ್‌.ಎಸ್‌ ಸಂ:771. 

ಬ ಸು 
ಅನುಸೂಚಿ-ಬಿ 

ಸಿಂಧಗಿ ತಾಲ್ಲೂಕಿನ ದೇವರಹಿಪ್ಪರಗಿ ಗ್ರಾಮದ ಎಲ್ಲೆಯೊಳಗೆ ವ್ಯಾಪಾರ ನಡೆಯುವ ಈ ಕೆಳಗಿನ ಸೀಮಾಬದ್ಧ ಸ್ಥಳ:- 
ಪೂರ್ವಕ್ಕೆ : ಕಾಶಿ ಲಿಂಗನ ಗುಡಿ. 
ಪಶ್ಚಿಮಕ್ಕೆ : ರಾವುತರಾಯನ ಗುಡಿ 

: ಬಸ್‌ ನಿಲ್ಬಾಣ 

: ನೂರಾನಿ ಮಸೀದಿ. 


ಅನುಸೂಚಿ-ಸಿ 


ಸಿಂಧಗಿ ತಾಲ್ಲೂಕಿನ ಅಲಮೇಲ ಗ್ರಾಮದ ಎಲ್ಲೆಯೊಳಗೆ ವ್ಯವಹಾರ ನಡೆಯುವ ಈ ಕೆಳಗಿನ ಸೀಮಾಬದ್ಧ ಸ್ಥಳ:- 


bp 


ರ್ವಕ್ಕೆ : ಪ್ರಾಥಮಿಕ ಶಾಲೆ. 


fa 


ಶ್ಲಿಮಕ್ಕೆ : ಅಂಗಡಿ ಹಾಗೂ ವಾಸದ ಮನೆಗಳು 


3 


ತ್ತರಕ್ಕೆ |; ಮಂಚಪ್ಪ ಬ್ಕಾರಿ ಪುರೋಹಿತರ ಅಂಗಡಿ 


[28 


ಕ್ಲಿಣಕ್ಕೆ : ಮಂಡಲ ಪಂಚಾಯ್ತಿ ಕಛೇರಿ. 
ಅನುಸೂಚಿ-ಡಿ 
ಸಿಂಧಗಿ ತಾಲ್ಲೂಕಿನ ಮೊರಟಗಿ ಗ್ರಾಮದ ಎಲ್ಲೆಯೊಳಗೆ ವ್ಯವಹಾರ ನಡೆಯುವ ಈ ಕೆಳಗಿನ ಸೀಮಾಬದ್ಧ ಸ್ಥಳ:- 
ಪೂರ್ವಕ್ಕೆ : ಜನತಾ ಕಾಲೋನಿ ಪಿ.ಸಿ.ನಂ.691. 
ಪಶ್ಚಿಮಕ್ಕೆ : ಗ್ರಾಮ ಛಾವಡಿ, ಪಿ.ಸಿ.ನಂ.317. 
ಉತ್ತರಕ್ಕೆ : ಅಂಗಡಿಗಳು, ಮನೆಗಳು. 
ದಕ್ಷಿಣಕ್ಕೆ : ಅಂಗಡಿಗಳು ಮತ್ತು ಮನೆಗಳು. 


ಡಾ:ಸಿ. ಸೋಮಶೇಖರ 


ಪಿ.ಆರ್‌. 645 ನಿರ್ದೇಶಕರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೪೫ 





ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ ಪಿ.ಬಿ. ನಂ. 5309, ಬೆ೦ಗಳೂರು 
ಸಂ:ಕೃಮಾಇ/70/ನಿಯವಿ/2010 ಬೆಂಗಳೂರು, ದಿ:03/05/2012 
ಅಧಿಸೂಚನೆ 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 145(1) ರಲ್ಲಿ ಪ್ರದತ್ತವಾದ 


ವಾನಂ 


ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ:ಸಇ/39/ಎ೦ಆರ್‌ಇ(1)/2010, ದಿ:20/04/2012ರ ಮೂಲಕ ಸಿಂಧಗಿ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ ಸಿಂಧಗಿ ತಾಲ್ಲೂಕಿಗೆ ಸಿಂಧಗಿಯಲ್ಲಿ ಮತ್ತು ಇಂಡಿ ತಾಲ್ಲೂಕಿಗೆ ಇಂಡಿಯಲ್ಲಿ ಪ್ರತ್ಯೇಕ ಕೃಷಿ ಉತ್ಪನ್ನ ಮಾರುಕಟ್ಟೆ 


ಲ 
ಸಮಿತಿಗಳನ್ನು ಸ್ಥಾಪಿಸಿದೆ. 


ಮತ್ತು ಆ ಕಾರಣ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 
6(2)ರಲ್ಲಿನ ವಿಧಾನವನ್ನು ಅನುಸರಿಸಿ ಅಧಿಸೂಚನೆ ಸಂ:ಎಂಡಿ/ಬಿಜಿಎಂ/31512-15/ಆರ್‌&ಇ/16-77, ದಿ:27/12/976, ಸಂ:ಕೃಮಾಇ/23/ನಿಯವಿ/94, 
ದಿ:17/06/1995ನ್ನು ಮಾರ್ಪಡಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಡಾ:ಸಿ.ಸೋಮಶೇಖರ ಆದ ನಾನು, ಇಂಡಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟ ಈ ಕೆಳಗೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಇಂಡಿ ಪಟ್ಟಣ 
ಪುರಸಭಾ ಪರಿಮಿತಿಯೊಳಗಿನ ಪ್ರದೇಶವನ್ನು ಮಾರುಕಟ್ಟೆ ಎಂದು ಮತ್ತು ಈ ಕೆಳಗಿನ ಅನುಸೂಚಿ-ಎ ರಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು ಮಾರುಕಟ್ಟೆ 
ಪ್ರಾಂಗಣ ಎಂದು ಮತ್ತು ಚಡಚಣ ಗ್ರಾಮದ ಪರಿಮಿತಿಯೊಳಗಿನ ಪ್ರದೇಶವನ್ನು ಉಪ ಮಾರುಕಟ್ಟೆ ಎಂದು ಹಾಗೂ ಈ ಕೆಳಗಿನ ಅನುಸೂಚಿ-ಬಿ ರಲ್ಲಿ 
ನಿರ್ದಿಷ್ಟಪಡಿಸಿದ ಸ್ಥಳವನ್ನು ಉಪ ಮಾರುಕಟ್ಟೆ ಪ್ರಾಂಗಣವೆಂದು ಈ ಮೂಲಕ ಘೋಷಿಸಿದ್ದೇನೆ. 


ಕೃಷಿ ಉತ್ಪನ್ನಗಳು 


1. ಜಾನುವಾರುಗಳು, 2. ಮೇಕೆಗಳು, 3.ಕುರಿಗಳು, 4 ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ.ಗಳು, 6.ಸಜ್ಜಿ, 7.ಜವೆ ಗೋಧಿ, 8.ಜೋಳ, 
9.ಕಂಬು, 10.ಮೆಕ್ಕೆಜೋಳ, 1. ನವಣೆ, 12.ಭತ್ತ, 13.ರಾಗಿ, 14.ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅಂಟುವಾಳ, 18.ಬೊಂಬು, 19 ಬೆತ್ತ, 
20.ಹಿಪ್ಲೆಬೀಜ, 21.ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ, 24 ಹುಣಸೇಹಣ್ಣು, 25.ಹುಣಸೇಬೀಜ, 26.ಸೇಬು, 27.ಬಾಳೆಹಣ್ಣು, 
28.ಬೋರೆಹಣ್ಣು, 29.ಹುಳಿಹಣ್ಣುಗಳು, 30.ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು). 32.ದ್ರಾಕ್ಷಿ, 33.ಹಲಸಿನಹಣ್ಣು. 
34.ಜ೦ಬುನೇರಳೆಹಣ್ಣು, 35.ನಿಂಬೆಹಣ್ಣು, 36.ಕರಬೂಜ, 37.ಮಾವಿನಹಣ್ಣು, 38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್‌ (ಅನಾನಸ್‌), 
41.ಪಪ್ಪಾಯಿಹಣ್ಣು (ಪರಂಗಿಹಣ್ಣು), 42.ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ಧೋಟ, 45.ಕಿತ್ತಳೆ, 46.ಕಲ್ಲಂಗಡಿ, 47.ನೆಲಗಡಲೆ(ಶೇಂಗಾ) (ಕಾಯಿ 
ಮತ್ತು ಬೀಜ), 48.ಹರಳುಬೀಜ, 49.ಹತ್ತಿಬೀಜ, 50.ಅಗಸೆಬೀಜ, 51.ಸಾಸುವೆ, 52.ಹುಚ್ಚಳ್ಳು, 53.ಕುಸುಬೆ, 54.ಎಳ್ಳು. 55.ಸೂರ್ಯಕಾಂತಿಬೀಜ, 
56.ಸೋಯಾಬಿನ್‌, 57.ಅಡಿಕೆ, 58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ, 60.ತೆಂಗಿನಕಾಯಿ, 61.ಕೊಬ್ಬರಿ, 62.ಕೊತ್ತಂಬರಿಬೀಜ (ಧನಿಯಾ), 
63.ಬೆಳ್ಳುಳ್ಳಿ, 64.ಶುಂಠಿ, 65.ಮೆಂತ್ಯ, 66.ಕಾಳುಮೆಣಸು, 67.ಅರಿಶಿನ, 68.ಅಲಸಂದೆ(ಇಡೀ ಮತ್ತು ಒಡೆದ), 69.ಅವರೆ (ಇಡೀ ಮತ್ತು ಒಡೆದ), 
70.ಕಡಲೆ (ಇಡೀ ಮತ್ತು ಒಡೆದ), 71.ಉದ್ದು (ಇಡೀ ಮತ್ತು ಒಡೆದ), 72.ಬುಲ್ಲರ್‌ (ಇಡೀ ಮತ್ತು ಒಡೆದ), 73.ಹೆಸರು (ಇಡೀ ಮತ್ತು ಒಡೆದ), 
74.ಹುರುಳಿ, 75.ಲಾಕ್‌ (ಇಡೀ ಮತ್ತು ಒಡೆದ), 76.ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77.ಜೆನ್ನಂಗಿ (ಮಸೂರಿ) (ಇಡೀ ಮತ್ತು ಒಡೆದ). 
78.ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 80.ಮೋತ್‌ (ಇಡೀ ಮತ್ತು ಒಡೆದ), 81 ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)(ಗರ್ಕಿನ್‌ 
ಹೊರತುಪಡಿಸಿ), 82.ಕಾಯಿಗಳು, 83.ಹಸಿರುಮೆಣಸಿನಕಾಯಿ, 84.ಈರುಳ್ಳಿ, 85.೮ಲೂಗಡ್ಡೆ, 86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು (ಗೆಣಸು), 
88.ಟೊಮ್ಯಾಟೋ, 89.ವೀಳ್ಕೆದೆಲೆ, 90.ಬೆಲ್ಲ, 91ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ. 


ಅನುಸೂಚಿ-ಎ 


ಬಿ 1 


ಇಂಡಿ ಪಟ್ಟಣ ಪುರಸಭಾ ಪರಿಮಿತಿಯೊಳಗಿರುವ ಸರ್ವೆ ನಂ.391 ರಲ್ಲಿ 6 ಎಕರೆ 25 ಗುಂಟೆ, 11 ಆಣೆ ಪ್ರದೇಶದ ಈ ಕೆಳಗಿನ ಸೀಮಾಬದ್ಧ 


ಪೂರ್ವಕ್ಕೆ : ಶ್ರೀ ಸೈಯದ್‌ ಇಮಾಮ್‌ ಸಾಹೇಬ್‌ ಹಸೀಮ್‌ ಸಾಹೇಬ್‌ ಖಾಜಿ ಇವರ ಬ್ಲಾಕ್‌ ನಂ.399 ॥ ಸಿ ಮತ್ತು ಎ.ಎಸ್‌. 
ಹೈಸ್ಕೂಲ್‌, ಬ್ಲಾಕ್‌ ನಂ.400. 


ಪಶ್ಚಿಮಕ್ಕೆ : ಇಂಡಿ-ಅಗರ್‌ಖೇಡ್‌ ರಸ್ತೆ. 


ಸ 
ಯ 
ad 


ಶ್ರೀ ಸೈಯದ್‌ ಇಮಾಮ್‌ ಸಾಹೇಬ್‌ ಹಸೀಮ್‌ ಸಾಹೇಬ್‌ ಖಾಜಿ ಇವರ ಬ್ಲಾಕ್‌ ನಂ.399 ॥ ಬಿ. 


a 
£9 
ಜ್ತ 
a®W 


ಎಸ್‌.ಎಸ್‌. ಹೈಸ್ಕೂಲ್‌ ಆಟದ ಮೈದಾನ ಮತ್ತು ಕೆ.ಬಿ.ಸ್ಕೂಲ್‌ ಮತ್ತು ಹಳೇ ರಸ್ತೆ 





೩೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಅನುಸೂಚಿ-ಬಿ 
ಚಡಚಣ ಗ್ರಾಮದ ಪರಿಮಿತಿಯೊಳಗಿರುವ ಮೋಜಣಿ ಸಂ:57/ ರಲ್ಲಿರುವ 6 ಎಕರೆ 11 ಗುಂಟೆ ಜಮೀನಿನ ಈ ಕೆಳಗಿನ ಸೀಮಾಬದ್ಧ ಸ್ಥಳ:- 
ಪೂರ್ವಕ್ಕೆ ಖಾಸಗಿ ರಸ್ತೆ (ಹೊಲಗಳಿಗೆ ಹೋಗಲು) 
ಪಶ್ಚಿಮಕ್ಕೆ ಹಾಜಿ ಸಾ ಪತ್ತೆ ಸಾ ಕಲಾಲ ಇವರ ಬಿನ್‌ಶೇತ್ವಿ ಪ್ಲಾಟ್‌ ಸರ್ವೆ ನಂ.55/2ಬಿ. 
ಉತ್ತರಕ್ಕೆ ಬಾಬಾಗೌಡ ಅಣ್ಣಾರಾಯ ಪಾಟೀಲ್‌ ಇವರ ಜಮೀನು. 
ದಕ್ಷಿಣಕ್ಕೆ ಪಿ.ಡಬ್ಬ್ಯೂಡಿ ರಸ್ತೆ ಪಂಡರಾಪುರ-ಬಿಜಾಪುರ ರಸ್ತೆ. 
ಡಾ:ಸಿ. ಸೋಮಶೇಖರ 
ಪಿ.ಆರ್‌. 646 ನಿರ್ದೇಶಕರು 


ಕಂದಾಯ ಸಚಿವಾಲಯ 


ಸಂಖ್ಯೆ: ಆರ್‌ಡಿ 258 ಎಲ್‌ಜಿಬಿ 2012 ಬೆಂಗಳೊರು, ದಿನಾಂಕ:07.06.2012. 


ಅಧಿಸೂಚನೆ 
ನಮೂನೆ 29 


68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96. 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ 68ನೇ ಪ್ರಕರಣದ (5)ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸದರಿ ಪ್ರಕರಣದ (ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ 


ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ:12-08-2010ರ 


ನ್‌ 


ಎಲ್‌ಎನ್‌ಡಿ/ಸಿಆರ್‌/185/09-10ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ 
ಪಡಿಸಿದ ಸಾರ್ವಜನಿಕ ಸರ್ಕಾರಿ ಗುಂಡುತೋಪು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ 
ಜಿಲ್ಲಾಧಿಕಾರಿ, ಬೆಂಗಳೂರು ಜಿಲ್ಲೆ ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ ಸರ್ಕಾರಿ ಗುಂಡುತೋಪು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ 


ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆ೦ದು ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 





ಜಮೀನು ಇರುವ ಗ್ರಾಮ 


ಗುಂಜೂರು ವರ್ತೂರು ಹೋಬಳಿ 





ತಾಲ್ಲೂಕು 


ಬೆಂಗಳೂರು ಪೂರ್ವ ತಾಲ್ಲೂಕು 





ಜಿಲ್ಲ 


ಬೆ೦ಗಳೂರು ನಗರ ಜಿಲ್ಲೆ 





ಸದರಿ ಭಾಗದ ವರ್ಣನೆ 


ಗು೦ಜೂರು ಸ.ನಂ.71 ರಲ್ಲಿ 2-33 ಎ/ಗು೦ ಮತ್ತು 72 ರಲ್ಲಿ 3-27 ಎ/ಗುಂ. 





ಸರಿ ಸುಮಾರು ವಿಸ್ತೀರ್ಣ 


ಗುಂಡುತೋಪು 71 ರಲ್ಲಿ 2-33 ಎ/ಗುಂ ಮತ್ತು 72 ರಲ್ಲಿ 3-27 ಎ/ಗುಂ 





























ಮೇರೆಗಳು ಪೂರ್ವಕ್ಕೆ : 71ಕ್ಕೆ ಖಾಸಗಿ ಸ್ವತ್ತು ಮತ್ತು ರಸ್ತೆ : 72ಕ್ಕೆ ಖಾಸಗಿ ಸ್ವತ್ತು ರಸ್ತೆ, 
ಪಶ್ಚಿಮಕ್ಕೆ : ರಸ್ತೆ ಮತ್ತು ಖಾಸಗಿ ಸ್ವತ್ತು : ರಸ್ತೆ 
ಉತ್ತರಕ್ಕೆ : ಸ.ನಂ. 73 ರ ಜಮೀನು ಮತ್ತು ಖಾಸಗಿ ಸ್ವತ್ತು : ರಸ್ತೆ 
ದಕ್ಷಿಣಕ್ಕೆ : ರಸ್ತೆ ಮತ್ತು ಖಾಸಗಿ ಸ್ವತ್ತು ಮತ್ತು ರಸ್ತೆ : 71 ರ ಜಮೀನು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕೆ. ರಾಮಸ್ವಾಮಿ 
ಪಿ.ಆರ್‌. 814 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ.ಮಂ). 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೪೭ 





ಕಂದಾಯ ಸಚಿವಾಲಯ 
ಸಂಖ್ಯೆ: ಆರ್‌ಡಿ 311 ಎಲ್‌ಜಿಬಿ 2011 ಬೆಂಗಳೂರು, ದಿನಾಂಕ:05.06.2012. 
ಅಧಿಸೂಚನೆ 
ನಮೂನೆ 29 


68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96. 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ 68ನೇ ಪ್ರಕರಣದ (5ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ:28-05-2010ರ 
ದಿನಾಂಕದ ಎಲ್‌ಎನ್‌ಡಿ/ಸಿಆರ್‌/19/07-08ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ 
ನಿರ್ದಿಷ್ಟ ಪಡಿಸಿದ ಬಿ-ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿಗಳನ್ನು ಮತ್ತು 
ಜಿಲ್ಲಾಧಿಕಾರಿಗಳು ಬೆ೦ಗಳೂರು ಜಿಲ್ಲೆ ರವರ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸರ್ಕಾರಿ ಬಿ-ಖರಾಬು ಜಮೀನಿನ ಮೇಲಣ 
ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 


























ಅನುಸೂಚಿ 
ಜಮೀನು ಇರುವ ಗ್ರಾಮ ದೊಡ್ಡಬನಹಳ್ಳಿ, ಬಿದರಹಳ್ಳಿ ಹೋಬಳಿ 
ತಾಲ್ಲೂಕು ಬೆಂಗಳೂರು ಪೂರ್ವ ತಾಲ್ಲೂಕು 
ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ ದೊಡ್ಡಬನಹಳ್ಳಿ, ನಂಬರ್‌ ಕಾಣದ ಖರಾಬು 
ಸರಿ ಸುಮಾರು ವಿಸ್ತೀರ್ಣ ನಂಬರ್‌ ಕಾಣದ ಖರಾಬು 2-00 ಎಕರೆ 
ಮೇರೆಗಳು ಪೂರ್ವಕ್ಕೆ : ಸ.ನಂ. 30 ಹಾಗೂ 31ರ ಜಮೀನು 
ಪಶ್ಚಿಮಕ್ಕೆ : ಸ.ನಂ. 61, 63ರ ಜಮೀನು 
ಉತ್ತರಕ್ಕೆ : ಉಳಿಕೆ ಜಮೀನು 
ದಕ್ಷಿಣಕ್ಕೆ : ಕುಂಬೇನ ಅಗ್ರಹಾರ ಗ್ರಾಮದ ಸ.ನಂ. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಕೆ. ರಾಮಸ್ವಾಮಿ 
ಪಿ.ಆರ್‌. 812 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ). 


೩೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ, ಪಿ.ಬಿ. ನಂ. 5309, ಬೆಂಗಳೂರು 
ಸಂ:ಕೃಮಾಇ/03/ಚುನಾವಣಾ/2011 ಬೆಂಗಳೂರು, ದಿ:05/05/2012 
ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 11ರ ಉಪ ಪ್ರಕರಣ 
(1)(೪1)ರಲ್ಲಿನ ಅಧಿಕಾರದ ಮೇರೆಗೆ ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾದ ಡಾ: ಸಿ.ಸೋಮಶೇಖರ ಆದ ನಾನು ಈ 
ಕಛೇರಿಯ ಅಧಿಸೂಚನೆ ಸಂ:ಕೃಮಾಇ/03/ಚುನಾವಣೆ/2011, ದಿನಾಂಕ:16-05-2011ರಲ್ಲಿ ಬೇಲೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮಾಡಿದ್ದ 


ಇಲಾಖಾ ಪ್ರತಿನಿಧಿ ನಾಮನಿರ್ದೇಶನವನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರದ್ದುಗೊಳಿಸಿ, ಈ ಕೆಳಕಂಡ ಅಧಿಕಾರಿಯನ್ನು ತಕ್ಷಣದಿ೦ದ ಜಾರಿಗೆ 
ಬರುವಂತೆ ಇಲಾಖಾ ಪ್ರತಿನಿಧಿ ಸದಸ್ಯರನ್ನಾಗಿ ನಾಮಕರಣ ಮಾಡಿದ್ದೇನೆ. 


























ಕಮ 
hl ಖೆ ಜಿಲ್ಲೆಯ ಹೆಸರು ಸಮಿತಿಯ ಹೆಸರು ಸದಸ್ಯರನ್ನಾಗಿ ನಾಮಕರಣ ಮಾಡಲಾಗಿರುವ ಅಧಿಕಾರಿ 
pS) 
py 
1; ಹಾಸನ ಬೇಲೂರು ಕಾರ್ಯದರ್ಶಿ, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಹಾಸನ. 
ಡಾ:ಸಿ. ಸೋಮಶೇಖರ 
ಪಿ.ಆರ್‌. 644 ನಿರ್ದೇಶಕರು 


KARNATAKA STATISTICAL SYSTEM DEVELOPMENT AGENCY (KSSDA) 
Manual 1 
Particulars of organization, functions and duties 
[Section 4(1)(b)(i)] 


The Government of Karnataka has established the “Karnataka Statistical System Development Agency (KSSDA)’” vide G.O No.PD 
64 SMC dated 25.03.2009. This society is registered under the Karnataka Societies’ Registration Act 1960 on 20.04.2009. 


1. Aims and objectives of the Society : 
9 To implement the Karnataka State Strategic Statistical plan (೧555೧) 


9 To design and implement the State Strategic Statistical Plan (555೧) for strengthening the State statistical system in 


accordance with the National Strategic Statistical Plan (NSSP). 
2. Mission/Vision 


a) Develop a coherent and consistent system of data collection, analysis and dissemination within the present 
structure of a decentralized set of responsibilities under the constitutional framework and ensure that official 
statistics matches the data needs at all levels of aggregation from nation level down to sub district level and that it 


would be comparable both across time and space. 


b) Evolve, wherever required, suitable standards and methodologies and further make them dynamic as the process 


of strengthening state capacities progresses. 


0) To strengthen the coordination mechanism among the data producers taking advantage of the status of DES as the 


nodal agency and the authority managing the statistical cadre. 


d) Develop expertise among statistical personnel for independent design of surveys and studies. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೪೯ 





6) Generate base line data and provide subsequent data sets for carrying out meaningful evaluation of development 


programmes. 
Brief history and background for its establishment: 


a) The National Statistical Commission recommended to strengthen National and State Statistical Systems. The 
Ministry of Statistics and Programme Implementation (MOSPI) launched the India Statistical Strengthening Project 


(ISSP) with the assistance of the World Bank. 


b) The Government of Karnataka decided to Participate in ISSP and prepared Karnataka State Strategic Statistical 
Plan( KSSSP) to strengthen State Statistical System as a whole and focus on 20 key statistical activities to provide 


reliable, credible and timely statistics 


c) The State government constituted a high level Steering Committee under the chairpersonship of the Chief Secretary 
and also constituted Karnataka Statistical System Development Agency to co-ordinate with all participating agencies 


of the State government in the process of formulation and implementation of the KSSSP. 
Orgnisation Charts: 
Given in Manual 3 
Allocation of Business : 
Given in Manual 2 
Duties to be performed to achieve the mission: 
Given in Manual 2 
Details of service rendered: 
Given in Manual 4 &5 
Citizen interaction 


The information is provided through the website www.des.kar.nic.in and the information is also provided to the citizens 


approaching agency. 

Postal address of the main office, attach/sub-ordinate office/field units etc., 
The postal address is as follows: 

೦/೦ of the Project Director, 

Karnataka Statistical System Development Agency (KSSDA) 
Directorate of Economics and Statistics office building premises 

# 425, 4th floor,1st Gate, 

M.S.Buiding, Dr. Ambedkar Veedhi, 

Bangalore, 


This is a project office and it has no attached or sub-ordinate offices. It works in co-ordination with the Directorate of 


Economics and Statistics and other line departments . 


೩೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 





10. Map of office location : 


Vidhana 
Soudha 


Vikasa 
Soudha Cubbon park 





M.S. Building Gates Note 


L = Lokayukta office 





1 = Gate-1, 
4th floor - KSSDA 
office 























ನ 
ದ 
9 
[ಸ್ನ 
> 
ಹಿ 
ಛ್ರ 
ಜೆ 
| 
9 
2 
Eg 
ಆ 
ಬ 
ಣಿ 


Govt. Dept. offices 


AR Circle Century club 


Hudson Circle 





11. Working hours both for office and public: 
Working hours : 
Office - 10.00 am to 5.30 pm ( 1.30 pm to 2.15 pm lunch break) 
Public - 3.00 pm to 5.00pm 


12. Public interaction , if any: 
Data users meetings & awareness programmes are conducted by KSSDA, DES and line departments. 


13. Grievance redress mechanism: 
Grievances are attended on top priority 


೩೭೫೧ 

















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 
Karnataka Statistical System Development Agency (KSSDA) 
Manual 2 
4(b) (11) Powers and duties of employees. 
[Section 4(1)(b)(ii)] 
ಹೆಸರು ಮತು ಧಾರಣೆ 
ಕ್ರಮ ಘ್‌ ಕಾರ್ಯ ಹಂಚಿಕೆ ಮಾಡಿರುವ ವಿಷಯಗಳ ವಿವರ 
A ಮಾಡಿದ ಹುದ್ದೆ ಆಡಳಿತಾತ್ಮಕ ಆರ್ಥಿಕ ಶಾಸನಬದ್ದ ಇತರೆ 
ಸಂ 
ಕೀ ಶ್ರೀ/ಶ್ರೀಮತಿ 
<1> <> <3> <4> ಆರು <6> <7> 
1. ಬಿ.ಎಸ್‌.ಹಿರೇಮಠ ಸರ್ಕಾರಿ ಆದೇಶ ಸಂಖ್ಯೆ ಸರ್ಕಾರದ ಆದೇಶ ಸಂಖ್ಯೆ ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾಗಿ ರಾಜ್ಯದಲ್ಲಿ 
ಯೋಜನಾ ನಿರ್ದೇಶಕರು PD 64 SMC 2008 FD 2 TFP 2010, ದಿನಾಂಕ ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆಯ ರೂಪಿಸುವುದು ಮತ್ತು 
ದಿನಾಂಕ 25.03.2009ರಲ್ಲಿ 30.04.2010 ರಂತೆ ಅನುಷ್ಠಾನದ ಹೊಣೆಗಾರಿಕೆ. 
ಅಡಕವಾಗಿರುವ ಅಧಿಕಾರ ಇಲಾಖಾ ಮುಖ್ಯಸ್ಥರಿಗೆ 
ಮತ್ತು ಪ್ರಾಕಾರ್ಯಗಳಂತೆ ನೀಡಿದ ಅಧಿಕಾರಕ್ಕೆ 
ನಿರ್ವಹಿಸುವುದು. ಸಮನಾದ ಅಧಿಕಾರಗಳು 
2. | ಎಲ್‌.ಎಸ್‌.ಶ್ರೀನಿವಾಸ್‌ ಗಳಿಕೆ/ ಪರಿವರ್ತಿತ ರಜೆಗೆ ಕೆಎಸ್‌ಎಸ್‌ಡಿಎ ಸಂಸ್ಥೆಗೆ ಸಂಬಂಧಿಸಿದ ಎಲ್ಲಾ ಕೆಲಸಗಳ ಮೇಲ್ವಿಚಾರಣೆ. 


ಉಪ ನಿರ್ದೇಶಕರು 


ಶಿಫಾರಸ್ಸು ಮಾಡುವುದು 
ಮತ್ತು ಸಾಂದರ್ಭಿಕ 
ರಜೆಯನ್ನು ಮಂಜೂರು 
ಮಾಡುವುದು 


ವಿಷಯಗಳಿಗೆ ಚಾಲನೆ ನೀಡಿ ವಿಷಯ ನಿರ್ವಾಹಕರಿಗೆ ಮಾರ್ಗದರ್ಶನ 
ನೀಡುವುದು. 
ಯೋಜನಾ ನಿರ್ದೇಶಕರು ಕಾಲಕಾಲಕ್ಕೆ ವಹಿಸುವ ಇತರೆ ಎಲ್ಲಾ 
ಕೆಲಸಗಳು. 











ಹೆಚ್‌.ಎಂ.ಸಾದೀಖುಲ್ಲಾ 
ಸಹಾಯಕ ಸಾಂಖ್ಯಿಕ ಅಧಿಕಾರಿ 
ಮತ್ತು 

ಕೆ. ಮೋಹನಕುಮಾರಿ, 
ದ್ವಿತೀಯ ದರ್ಜೆ ಸಹಾಯಕರು 

















ಭಾರತ ಸರ್ಕಾರ ಇತರೆ ರಾಜ್ಯಗಳೊಂದಿಗಿನ ಪತ್ರವ್ಯವಹಾರ, ವರದಿ 
ಮತ್ತು ತತ್ಸಂಬಂಧದ ಕಾರ್ಯಭಾರಗಳು; 

ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯ, ರಾಜ್ಯ 
ಸರ್ಕಾರದ ಆರ್ಥಿಕ ಇಲಾಖೆ, ಯೋಜನಾ ಇಲಾಖೆ, ಸಹಕಾರ ಇಲಾಖೆ 
ಮುಂತಾದವುಗಳಿಗೆ ರವಾನಿಸಬೇಕಾದ ನಿಯತಕಾಲಿಕ ವರದಿಗಳು ಮತ್ತು 
ವಿವರಗಳ ಕುರಿತ ಕಾರ್ಯಭಾರಗಳು; 

















೩೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಹೆಸರು ಮತು ಧಾರಣೆ 
ಕ್ರಮ | ಕಾರ್ಯ ಹಂಚಿಕೆ ಮಾಡಿರುವ ವಿಷಯಗಳ ವಿವರ 
WA ಮಾಡಿದ ಹುದ್ದೆ ಆಡಳಿತಾತ್ಮಕ ಆರ್ಥಿಕ ಶಾಸನಬದ್ದ ಇತರೆ 
ಸಂ 
ಶ್ರೀ/ಶ್ರೀಮತಿ 
<1> ಆಡಿ <3> <4> ಆರು <6> <7> 


























ಸಾಂಖ್ಯಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯ, 
ಕೆಎಸ್‌ಎಸ್‌ಡಿಎ ಯ ಸಾಮಾನ್ಯ ಪರಿಷತ್ತು ಮತ್ತು ಆಡಳಿತ ಪರಿಷತ್ತು. 
ಉನ್ನತ ಮಟ್ಟದ ಚಾಲನಾ ಸಮಿತಿ ಸಭೆ, ಐ.ಸಿ.ಟಿ, ಟ್ಯಾಪ್‌, ಎನ್‌ಐಸಿ 
ಮುಂತಾದ ಸಭೆಗಳಿಗೆ ಮಾಹಿತಿ ತಯಾರಿಸುವುದು ಮತ್ತು ಸಭೆಯ 
ಸುಸೂತ್ರ ನಿರ್ವಹಣೆಯ ಬಗ್ಗೆ ಕ್ರಮ ವಹಿಸುವುದು, ಅನುಪಾಲನಾ 
ವರದಿ ಹಾಗೂ ಸಂಬಂಧಿಸಿದ ಕಾರ್ಯಭಾರಗಳು; 

ಕೆಎಸ್‌ಎಸ್‌ಡಿಎ ವತಿಯಿಂದ ಕೈಗೊಳ್ಳುವ ಸಭೆ, ಸಮಾಲೋಚನೆ, 
ಕಾರ್ಯಾಗಾರ, ಕಮ್ಮಟ, ಸಮಾವೇಶ ಮುಂತಾದವುಗಳ ವ್ಯವಸ್ಥಾಪನೆ 
ಮತ್ತು ಉಸ್ತುವಾರಿ ಕುರಿತಂತೆ ಕ್ರಮ ವಹಿಸುವುದು; 

ಎನ್‌.ಐ.ಸಿ, ಇ-ಆಡಳಿತ, ಐ.ಸಿ.ಟಿ, ಇ-ಲೈಬ್ರರಿ ಗೆ ಸಂಬಂಧಪಟ್ಟ 
ಕಾರ್ಯಭಾರಗಳು; 

ಸಂಸ್ಥೆಯ ವಾರ್ಷಿಕ ವರದಿ, ವಾರ್ಷಿಕ ಯೋಜನೆ, ಕರ್ನಾಟಕ ರಾಜ್ಯ 
ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆ ಪರಿಷ್ಕರಣೆ, ಕೇಂದ್ರ ಸರ್ಕಾರ 
ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟ 
ಕಾರ್ಯಭಾರಗಳು ಹಾಗೂ ಸಂಬಂಧಿಸಿದ ಆರ್ಥಿಕ ಮತ್ತು ಭೌತಿಕ 
ವರದಿಗಳ ತಯಾರಿಕೆ; 

ಕಚೇರಿ ಪತ್ರಗಳ ರವಾನೆ ಮತ್ತು ಸ್ವೀಕೃತಿ ನಿರ್ವಹಣೆ 

ಪತ್ರಗಳ ಉಳಿಕೆ ಪಟ್ಟಿಯನ್ನು, ನಿಯತಕಾಲಿಕವಾಗಿ ತಯಾರಿಸುವುದು, 
ಮೇಲಧಿಕಾರಿಗಳ ಗಮನಕ್ಕೆ ತರುವುದು, ಸರ್ಕಾರದ ಪತ್ರಗಳ ತೀರುವಳಿ 
ಬಗ್ಗೆ ಪತ್ರ ತಯಾರಿಸುವುದು; 

ಭೌತಿಕ ಮತ್ತು ಆರ್ಥಿಕ ವಿವರ ಸಲ್ಲಿಸುವ ಎಂಪಿಕ್‌ ವರದಿ 
ತಯಾರಿಸುವುದು ಹಾಗೂ ಸರ್ಕಾರ, ನಿರ್ದೇಶನಾಲಯ, ಮತ್ತಿತರಿಂದ 
ಯೋಜನೆ ಬಗ್ಗೆ ಮಾಹಿತಿ ಕೋರಲ್ಪಡುವ ಇತರೆ ವಿಷಯಗಳ ನಿರ್ವಹಣೆ 











ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 


೩೭೫೩ 








ಹೆಸರು ಮತ್ತು ಧಾರಣೆ 
ಮಾಡಿದ ಹುದ್ದೆ 
ಶ್ರೀ/ಶ್ರೀಮತಿ 


ಆಡಳಿತಾತ್ಮಕ 


ಆರ್ಥಿಕ 


ಇತರೆ 


ಕಾರ್ಯ ಹಂಚಿಕೆ ಮಾಡಿರುವ ವಿಷಯಗಳ ವಿವರ 





ಆಡಿ 


<3> 


<4> 


ಆರು 


<6> 


<7> 





10. 


1. 


ಈ ಕೆಳಕಂಡ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿತ ಕಡತಗಳ 


ನಿರ್ವಹಣೆ 


೩) 


Improving Statistical environment, legislation, Co- 
ordination, institutional organizational management 


and consultation framework 

Information and Communication Technology 
Statistical infrastructure development 

Investment in physical infrastructure and equipment 
Births and Deaths Registration 


Participation in National Sample Survey 


Organisation Surveys 


ಯೋಜನಾ ನಿರ್ದೇಶಕರು ಮತ್ತು ಉಪ ನಿರ್ದೇಶಕರು ವಹಿಸುವ 
ಇನ್ನಿತರೆ ಕೆಲಸಗಳು. 








ಎಂ. ವೆಂಕಟಚಲಪತಿ, 
ಸಹಾಯಕ ಸಾಂಖ್ಯಿಕ ಅಧಿಕಾರಿ 
ಮತ್ತು 

ಎಂ.ಮಂಜುಳ, 


ಸಾಂಖ್ಯಿಕ ನಿರೀಕ್ಷಕರು 

















D 


0 AN ಈರ ಛಾ ಹ WW N 


ಈ ಕೆಳಕಂಡ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿತ ಕಡತಗಳ ನಿರ್ವಹಣೆ 


Human Resources and Development 


Crop Area and Production Estimates 


Estimates of State Domestic Product 


Estimates of Capital Formation and Savings 


Estimates of District Domestic Product (DDP) 


Estimates of Contribution of Local Bodies 


Annual Survey of Industries (ASI) 


Index of Industrial Production (IIP) 




















೩೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಣ್‌ 
ಕ್ರಮ ಹಸ್ತರು ಮತ್ತು ಬಾರೆ ಕಾರ್ಯ ಹಂಚಿಕೆ ಮಾಡಿರುವ ವಿಷಯಗಳ ವಿವರ 
ಮಾಡಿದ ಹುದ್ದೆ ಆಡಳಿತಾತ್ಮಕ ಆರ್ಥಿಕ ಶಾಸನಬದ್ದ ಇತರೆ 
ಸಂಖೆ 
ಸ ಶ್ರೀ/ಶ್ರೀಮತಿ 
<1> ಆಡಿ <3> <4> ಆರು <6> <7> 























2) 


3) 


10. 
11. 
12. 
13. 


14. 
15. 


16. 
17. 
18. 


Wholesale Price Index 

Consumer Price Index 

Statistics for Local Area Planning 

Registration of Marriage Statistics 

Transport Statistics 

a) Motor vehicle registration statistics 

b) Road Statistics 

c) Traffic Accident Statistics 

d) Passenger Traffic Statistics 

Health, Morbity, Mortality and Family Welfare Statistics 

Education and Literacy Statistics 

a) Primary and secondary education 

b) Pre University Education 

Housing statistics 

Electricity production and distribution statistics 

Environment and Forestry statistics 

a) Forestry statistics 

b) Water supply and sanitation statistics 
ಕೆಎಸ್‌ಎಸ್‌ಡಿಎ ಗೆ ಸಂಬಂಧಿಸಿದ ಸಭೆ ಮುಂತಾದವುಗಳಿಗೆ ಅಗತ್ಯತೆಯನ್ನು 
ಅನುಸರಿಸಿ ನಡವಳಿಗಳನ್ನು ಹೊರಡಿಸುವುದು; 
ಕೆಎಸ್‌ಎಸ್‌ಡಿಎ ಯೋಜನಾ ನಿರ್ದೇಶಕರು ಮತ್ತು ಅಧಿಕಾರಿಗಳು ಕೈಗೊಳ್ಳುವ 
ಪ್ರವಾಸ ಕಾರ್ಯಕ್ರಮ ತಯಾರಿ ಮತ್ತು ವ್ಯವಸ್ಥೆಯ ಉಸ್ತುವಾರಿ 





























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೫೫ 
ಹೆಸರು ಮತ್ತು ಧಾರಣೆ 
ಕ್ರಮ 3. ಕಾರ್ಯ ಹಂಚಿಕೆ ಮಾಡಿರುವ ವಿಷಯಗಳ ವಿವರ 
WA ಮಾಡಿದ ಹುದ್ದೆ ಆಡಳಿತಾತ್ಮಕ ಆರ್ಥಿಕ ಶಾಸನಬದ್ದ ಇತರೆ 
ಸಂ 
ಶ್ರೀ/ಶ್ರೀಮತಿ 
<1> ಆಡಿ ಇರು <4> ಇರ. <6> <7> 
ಯೋಜನಾ ನಿರ್ದೇಶಕರು ಮತ್ತು ಉಪ ನಿರ್ದೇಶಕರು ವಹಿಸುವ ಇನ್ನಿತರೆ 
ಕೆಲಸಗಳು. 
5. | ಅಧಿಕ್ಷಕರು - ಖಾಲಿ ಆಡಳಿತ ಮತ್ತು ಲೆಕ್ಕ ಪತ್ರ ಮೇಲ್ವಿಚಾರಣೆ 
6. | ಚ೦ದ್ರಕಲಾ. ಆರ್‌, ಪ್ರಥಮ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಆಡಳಿತಾತ್ಮಕ ವಿಷಯಗಳು, ಸೇವಾ 





ದರ್ಜೆ ಸಹಾಯಕರು 


(ಹೊರಗುತ್ತಿಗೆ ಸಿಬ್ಬಂದಿ) 

















ವಹಿಗಳ ನಿರ್ವಹಣೆ, ವಾರ್ಷಿಕ ವೇತನ ಬಡ್ತಿ ರಜೆ, ಇತ್ಯಾದಿಗಳ 
ನಿರ್ವಹಣೆ; 

ವೇತನ, ಪ್ರವಾಸ, ನಗದೀಕರಣ, ಇನ್ನಿತರೆ ಬಿಲ್ಲುಗಳನ್ನು ನಿಯಮಾನುಸಾರ 
ತಯಾರಿಸುವುದು, ವೇತನ ಬಟವಾಡೆ, ಕಟಾವಣೆಗೆ ಸಂಬಂಧಪಟ್ಟ ಲೆಕ್ಕಗಳ 
ವ್ಯವಸ್ಥಾಪನೆ, ಮತ್ತು ಬ್ಯಾಂಕಿಗೆ ಮತ್ತು ಇನ್ನಿತರೆ ಸಂಸ್ಥೆಗಳಿಗೆ ಪಾವತಿಸುವ 
ಸಂಬಂಧದ ಕಾರ್ಯಭಾರಗಳು; 

ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆಯ ಜಾರಿಗೆ 
ಸಂಬಂಧಿಸಿದ ಆದೇಶಗಳನ್ನು ಅನುಸರಿಸಿ ಸಂಬಂಧಪಟ್ಟ ಬಿಲ್ಲು 
ತಯಾರಿಸುವುದು ಮತ್ತು ಪಾವತಿಗೆ ಸಂಬಂಧಿಸಿದ ಚೆಕ್‌ ಮುಂತಾದವುಗಳ 
ಕಾರ್ಯಭಾರಗಳು ಮತ್ತು ಉಸ್ತುವಾರಿ; 

ಕಚೇರಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಟೆಂಡರ್‌, ದರಪಟ್ಟಿ ಆಹ್ವಾನ 
ಆದೇಶ, ಬಿಲ್ಲು, ಪತ್ರ ಇತ್ಯಾದಿಗಳ ಕಾರ್ಯಭಾರಗಳು; 

ಕಚೇರಿ ಸ್ವಚ್ಛತೆ, ಭದ್ರತೆ ಮತ್ತು ಸುಸಂಗತೆಯ ಬಗ್ಗೆ ಮತ್ತು ವ್ಯವಸ್ಥಾಪನೆಯ 


ಬಗ್ಗೆ ನಿರಂತರ ಉಸ್ತುವಾರಿ; 




















೩೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಹೆಸರು ಮತು ಧಾರಣೆ 
ಕ್ರಮ KN ಕಾರ್ಯ ಹಂಚಿಕೆ ಮಾಡಿರುವ ವಿಷಯಗಳ ವಿವರ 
WA ಮಾಡಿದ ಹುದ್ದೆ ಆಡಳಿತಾತ್ಮಕ ಆರ್ಥಿಕ ಶಾಸನಬದ್ದ ಇತರೆ 
ಸಂ 
ಶ್ರೀ/ಶ್ರೀಮತಿ 
<1> ಆಡಿ <3> <4> ಆರು <6> <7> 























10. 


11, 


12. 


ಕಚೇರಿಗೆ ಅಗತ್ಯವಾಗುವ ಲೇಖನ ಸಾಮಾಗ್ರಿ, ಬಹುಪ್ರತಿಗಳು; ದೂರವಾಣಿ 
ಮತ್ತು ಕಚೇರಿ ಪರಿಕರಗಳು ಮತ್ತು ಹೌಸ್‌ ಕೀಪಿಂಗ್‌ ಗೆ ಸಂಬಂಧಿಸಿದ 
ಪರಿಕರಗಳ ಸಂಗಹಣೆ, ವ್ಯವಸ್ಥಾಪನೆಗೆ ಸಂಬಂಧಿಸಿದ ಕಾರ್ಯಭಾರಗಳು 


ಆಡಳಿತ ಮತ್ತು ಲೆಕ್ಕ ಪತ್ರ ಹಾಗೂ ಯೋಜನೆಗೆ ಸಂಬಂಧಪಟ್ಟ 
ಕಾರ್ಯಭಾರಗಳನ್ನು KCSRs, KFC, (70, MCE, etc. ಹಾಗೂ 
ಸರ್ಕಾರವು ಕಾಲಕಾಲಕ್ಕೆ ಪರಿಷ್ಕರಿಸಿದ ಸುತ್ತೋಲೆ, ಮಾರ್ಗಸೂಚಿ, 
ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳನ್ವಯ ನಿರ್ವಹಿಸುವುದು; 
ಕಚೇರಿಗೆ ಸಂಬಂಧಪಟ್ಟ ಸಂಪೂರ್ಣ ಉಸ್ತುವಾರಿ, ಲಿಪಿಕ, ಗ್ರೂಪ್‌'ಡಿ' 
ಸಿಬ್ಬಂದಿಯ ಕಾರ್ಯಭಾರಗಳ ಮೇಲ್ವಿಚಾರಣೆ; 

ಹೊರಗುತ್ತಿಗೆ ಹೊರ ಮೂಲದಿಂದ ಪಡೆಯುವ ಸೇವೆಗಳಿಗೆ 
ಸಂಬಂಧಿಸಿದ ಆಡಳಿತಾತ್ಮಕ ಮತ್ತು ಲೆಕ್ಕಪತ್ರಗಳ ಕಾರ್ಯಭಾರಗಳು; 
ಸಂಸ್ಥೆಯಿಂದ ಕೈಗೊಳ್ಳುವ ಸಭೆ, ಸಮಾವೇಶ ಮುಂತಾದವುಗಳ ನಿರ್ವಹಣೆ 
ಬಗ್ಗೆ ಮು೦ಗಡ ಕ್ರಮ ವಹಿಸುವುದು ಮತ್ತು ಉಸ್ತುವಾರಿ; 

ವಾಹನದ ಬಳಕೆಗೆ ಸಂಬಂಧಿಸಿದ ಕಾರ್ಯಭಾರಗಳು; 

ಯೋಜನಾ ನಿರ್ದೇಶಕರು ಮತ್ತು ಉಪ ನಿರ್ದೇಶಕರು ವಹಿಸುವ ಇನ್ನಿತರೆ 


ಕೆಲಸಗಳು. 








ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೫೭ 





Karnataka Statistical System Development Agency (೧550) 
Manual 3 
Procedure followed in decision- making process 
[Section 4(1)(b)(iii)] 


The procedure followed in the decision making process is represented schematically and it is self explanatory, the accountability of each officer and staff is as per office procedure 
and KCSR, KFC, KTC etc as prescribed by the Government of Karnataka. 


Chairperson KSSDA Principal Secretary 
Planning, Programming Monitoring and 


Statistics Department. GOK 


Project Director 











Deputy Director 
Administration Planning & Implementation 
/Accounts Division Division 
Superintendent 
Assistant Statistical Officer (2) 


First Division Assistant Statistical Inspector/ Junior 














Assistant 


(2) 


೩೭೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 


ಭಾಗ ೩ 





Flow Process chart: 


Karnataka Statistical System Development Agency (KSSDA) 
Manual 3 
Procedure followed in decision- making process 


[Section 4(1)(b)(iii)] 












































Sl. 
Activity Level of action Time frame 
No. 
1 Important issues/correspondence Project Director Same day 
2 All other letters and important issues Deputy Director Same day 
3 All letters Deputy Director Same day 
5 Mark to the concerned case worker Deputy Director Same day 
6 To take action/reply/seek clarification Unit concerned Without loss of time depending upon each issue (as per office procedure 5 days) 
7 Or else to file Unit concerned - Do - 
8 To scrutinize the data Unit concerned ಎ Do - 
9 Compilation of data Unit concerned - Do - 
10 Submission of draft report for approval Unit concerned - Do - 








ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೫೯ 





Karnataka Statistical System Development Agency (KSSDA) 
Manual 4 
Norms set for the discharge of functions 


[Section 4(1)(b)(iv)] 


Separate norms are not drawn for this agency. The bye-laws are framed for KSSDA and rules prescribed in KCSR and Office Manual to discharge the functions of this agency. 



































Sl. No. Activity Time frame/Norm Remarks 
1; Dairy of letter 3 minutes per letter Including entry in the Dispatch book 
2. Dispatch of letter 5 to 10 minutes Including entry in the Dispatch book 
Karnataka Statistical System Development Agency (KSSDA) 
Manual 5 
Rules, regulations, instructions, manuals and records for discharging functions 
[Section 4(1)(b)(v)] 
Name of the 
Price in case of 
Sl. Act, rules, e , Reference no. if 
k Brief gist of the contents priced 
No. regulations, any ಗ 
publication 
etc. 
1 KSSDA bye- Subject to provisions of the Memorandum of Association and the Rules & Regulations, the Governing Council shall Government Nil 
laws have the control and management of the business and affairs of the Society through the Project Director. All the duties, | Order No. PD 64 Available on 
powers, functions and rights, whatsoever, consequential and incidental to the carrying of the objectives of the Society SMC 2008 website 
shall only be exercised or performed by the Governing Council. In particular and without prejudice to the generality of dated: 25-03- www.des.kar.nic.in 
the foregoing provision, the Governing Council may: 2009 
1) Make, amend or repeal any bye-laws relating to administration and management of the affairs of the Society and 
lay down Business Rules and Service Rules to regulate the transaction of business and working conditions of 
employees of the Society; 





























ಕ್‌ 
೩೭೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
Name of the ತ 
Price in case of 

Sl. Act, rules, | , Reference no. if | 

£ Brief gist of the contents priced 

No. regulations, any 

publication 
etc. 














10) 


11) 


12) 


Consider and approve the Annual Budget and the Annual Action Plan, placed before it by the Project Director from 
time to time and pass it with such modifications as the Governing Council may think fit; 


Accept grants, donations and endowment or give grants upon such terms and conditions as it may think fit, subject 


to the overall control of the State Government; 
Delegate its powers, other than those of making bye-laws to the Project Director; 


Appoint Comnittees, Sub-Committees, Expert Panels, Task Force, Working or Study Groups and Boards etc., for 


such purpose and on such terms as it may deem fit; 


Create posts of various cadres required for the running of the Society and also for the implementation of various 
projects by the Society. However, the approval of the State Government shall be obtained for the creation of the 
posts of the regular staff for the Society, whereas it shall have full powers to procure services of consulting 


agencies, advisors and individual consultants required for the implementation of various projects; 


Appoint all categories of staff required for the Society and fix their remuneration and define their powers and 


duties; 


Formulate draft policy consistent with the principles and objectives enunciated in the Memorandum of Association 


of the Society for the consideration of the General Council; 
Organise conduct of studies to support supervision, monitoring and evaluation of the programmes; 
Monitor the physical progress of the programmes undertaken; 


Monitor the financial position of the Society in order to ensure smooth income flow and to review the Annual 


Audited Accounts; 


Authorise acquisitions by gift, purchase, lease or otherwise, any property movable or immovable and to construct, 


alter and maintain any building or buildings for purposes of the Society as deemed appropriate by it; 














ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 


























೩೭೬೧ 
Name of the ಚ್‌ 
Price in case of 
Sl. Act, rules, Reference no. if | 
£ Brief gist of the contents priced 
No. regulations, any TE 
publication 
etc. 
13) Authorise investment of funds of the Society in such securities and/or to sell or transfer such investments in such a 
manner as the Governing Council may consider necessary for the safety and benefit of the Society and to convert 
or change such investments, as required by the Governing Council subject to the laws applicable; 
2 Memorandum 10.12.2010 Nil 
of p 
understandkin lk on 
g signed Agreement made on implementation on Karnataka State Strategic Statistical Plan website 
between GOI www.des.kar.nic.in 
and GOK 








Karnataka Statistical System Development Agency (KSSDA) 


Manual 6 


A Statement of the categories of documents that are held by it for under its control 


[Section 4(1)(b)(vi)] 


A Statement of the categories of documents held 




















Retention 
Unit/section 
Sl. No. Nature of record Details of information available period, where 
where available 

available 

Booklet for implementation of KSSSP from 
1 KSSSP KSSDA Permanent 

2009-10 to 2013-14 
Agreement between GOI and GOK with 
2 MoU KSSDA Permanent 
regard to implementation of KSSSP 
























































೩೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
Karnataka Statistical System Development Agency (KSSDA) 
Manual 7 
Particulars of any arrangement that exists for consultation with or representation by the members of the public in relation to the formulation of its policy of implementation. 
[Section 4(1)(b)(vii)] 
Details of consultative committees and other bodies with which consultations are held 
Sl. Name and address of the Constitution of the committee/ Role and responsibility Frequency of 
No. Consultative Committees/ body meetings 
bodies 
- Nil- 
Karnataka Statistical System Development Agency (KSSDA) 
Manual 8 
A Statement of boards, councils, committees and other bodies constituted 
[Section 4(1)(b)(viii)] 
List of boards, councils, committees, etc. 
Whether Whether 
Name and Frequency 
Sl. Date of Date upto meetings minutes Rema 
address of Main functions of the body Constitution of the body of 
No. constitution which valid opento accessible rks 
the body meetings 
public to public 
1 2 3 4 5 6 7 8 9 10 
1 KSSDA- As per item no. 4 of Annexure-1 of As per Annexure-1 of the GO No. PD 64 25.03.2009. until further No Yes Once in 3 
the GO No. PD 64 SMC 2008 SMC 2008 Dated: 25.03.2009 orders months 








(i) Governing 


council 





Dated: 25.03.2009 









































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೬೩ 
Whether Whether 
Name and Frequency 
Sl. Date of Date upto meetings minutes Rema 
address of Main functions of the body Constitution of the body of 
No. constitution which valid opento accessible rks 
the body meetings 
public to public 
(ii) General As per Annexure - 11 of GO No. PD | Pr. Secretary, Planning & programme 25.03.2009. until further No Yes Yearly 
Council 64 SMC 2008 dtd 25.03.2009 monitoring and Statistics Dept. is Chairman orders 
and Project Director as Member Secretary 
2 High Level AS per G.0 No. PD 64 SMC 2008 G.0 No. PD 64 SMC 2008 dated: 25.03.2009 until further No Yes Once in 6 
Steering dated: 25.03.2009 25.03.2009 orders months 








Committee to 
oversee the 
preparation & 
implementatio 
n of State 
Statistical 
Strengthening 
under ISSP 





Chairmans of Chief Secretary to Govt. and 
other Pr/Secretaries of 15 departments and 


Director, DES, Member Secretary 





























Karnataka Statistical System Development Agency (KSSDA) 


Manual 9 


Directory of Officers and employees 


[Section 4(1)(b)(ix)] 


List of officers 








Sl. 

ಸ Name and Designation Office Phone No. E-mail address 
೦. 
1 B.S.Hiremath, Project Director 080-22340985 pdkssda-gmail.com 





2. L.S.Srinivas, Deputy Director 











080-22340986 


pdkssda-gmail.com 











೩೭೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 


ಭಾಗ ೩ 





The monthly remuneration received by each of the officers and employees, including the system of compensation as provided in the regulations. 


Karnataka Statistical System Development Agency (KSSDA) 


Manual 10 

















Section 4(1)(b)(x)] 
As on 31.03.2012 
SI No Name and Designation Monthly Remuneration (Gross) drawn 

1. Sri.B.S.Hiremath, Project Director 62364.00 
2. Sri. L. S. Srinivas, Deputy Director 49135.00 
3. Sri H.M. Sadiqulla, Assistant Statistical Officer 24233.00 
4. Sri. M. Venkatachalapathy, Assistant Statistical Officer 21300.00 
5. Superintend Vacant 

6. Smt M. Manjula, (SI), Stenographer/Computer Operator / Assistant 17604.00 
7. Smt. Mohana Kumari, Second Division Assistant/ Jr Assistant 12561.00 
8. Smt. Chandrakala, First Divison Assistant (out sourced) with all taxes 9875.00 
9. Sri. Vasant Kumar, Group -D (out sourced) with all taxes 7385.00 
10. Sri. Naveen, Group - D (out sourced) with all taxes 7385.00 








ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 


೩೭೬೫ 





Karnataka Statistical System Development Agency (KSSDA) 
Manual 14 
Information available in an electronic form 


[Section 4(1)(b)(xiv)] 

















15 it available on 
Can it be 
Sl. website or is being 
Activities for which electronic data available Nature of information available shared with 
No. used as back_end 
public 
data base 

State Income Section: 

1 Karnataka State Strategic Statistical Plan (KSSSP) In report & Electronic form Yes Yes 

2 Progress reports In report & Electronic form Yes Yes 




















Karnataka Statistical System Development Agency (KSSDA) 


Manual 15 


Particulars of facilities available to citizens for obtaining information 


[Section 4(1)(b)(xv)] 


Facilities available for obtaining information of KSSDA 





Sl. Facility 
NO available 


Nature of Information available 











Working hours 





1. WebSite Portion 10 KSSDA and KSSSP 
2. As per Right to Information Act 





24x2 
3-30 PMto 5 PM on 


working days 








೩೭೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 


ಭಾಗ ೩ 





Karnataka Statistical System Development Agency (KSSDA) 


Manual 16 


Name designation and other particulars of Public Information Officers 
[Section 4(1)(b)(xvi)] 


List of Public Information Officer 





Demarcation of 






































Sl. Designation of the officer e-mail Areal/Activities, if 
Postal address Telephone No. 
No. designated as ೧1೦ address more than one 
PIO is there 
0/0 Directorate of Economics and 
| RR ಸೆ pdkssda- 
2 Deputy Director statistics, # 425, 4” floor, M.S.bldg, 080-22340986 
ka@nic.in 
Bangalore 
First appellate authority with in the Department 
Demarcation of 
Sl. Designation of the officer e-mail Areal/Activities, if 
; Postal address Telephone No. 
No. designated as PIO address more than one 
PIO is there 
0/0 Directorate of Economics and 
| | ee i pdkssda- } 
1 Project Director statistics, # 425, 4" floor, M.S.bldg, 080-22340985 Not applicable 
ka@nic.in 
Bangalore 























ಯೋಜನಾ ನಿರ್ದೇತಕರಾ್‌ 
ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ ಅಭಿವೃದ್ಧಿ ಸಂಸ್ಥೆ 
(ಕೆಎಸ್‌ಎಸ್‌ಡಿಎ) ಬೆಂಗಳೂರು 
2 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೬೭ 





RIGHT TO INFORMATION ACT 2005 
KARNATAKA STATISTICAL SYSTEM DEVELOPMENT AGENCY (KSSDA) 


4 (1) a Maintain all its records duly catalogued and indexed in a manner and the form which facilitates the right to information under this Act and ensure that all records that are appropriate to be 


computerized are, within a reasonable time and subject to availability of resources, computerized and connected through a network all over the country on different systems so that access to such records 





is facilitated: 
ಕ್ರಮ ಷರಾ 
ಸಔ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
೧ 
$ 





2010 





ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆಗೆ ರಾಜ್ಯ 
1 ಸಚಿವ ಸಂಪುಟದ ಅನುಮೋದನೆ ಪಡೆಯುವ ಬಗ್ಗೆ (KSSSP ಆಸಾಂನಿ 01 ಕೆಎಸ್‌ಎಸ್‌ಡಿಎ 2010 27.04.2010 ಸಾದೀಖ್‌, ಸ.ಸಾಂ.ಅ 
Cabinet-Note) 














2 ಉನ್ನತ ಮಟ್ಟದ ಚಾಲನಾ ಸಮಿತಿಯ ಎರಡನೇ ಸಭೆ ಆಸಾಂನಿ 02 HSC 2010 09.08.2010 ಸಾದೀಖ್‌, ಸ.ಸಾಂ.ಅ 
ಭಾರತ ಸಾಂಖ್ಯಿಕ ಬಲವರ್ಧನೆ ಯೋನಜೆಯಡಿ ಕರ್ನಾಟಕ ರಾಜ್ಯ 

3 ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆಗೆ ಅನುದಾನ ಬಿಡುಗಡೆ ಆಸಾಂನಿ 03 ಕೆಎಸ್‌ಎಸ್‌ಡಿಎ 2010 13.08.2010 ಸಾದೀಖ್‌, ಸ.ಸಾಂ.ಅ 
ಮಾಡುವ ಬಗ್ಗೆ 
ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ ಅಭಿವೃದ್ಧಿ ಸಂಸ್ಥೆಯ ಕಚೇರಿ ಸ್ಥಾಪನೆ 

4 ಸ ಬ ತ | ಆಸಾಂನಿ 04 ಕೆಎಸ್‌ಎಸ್‌ಡಿಎ 2010 28.08.2010 ಸಾದೀಖ್‌, ಸ.ಸಾಂ.ಅ 
ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆ ವರದಿಯ 

5 ಆಸಾಂನಿ 05 ಕೆಎಸ್‌ಎಸ್‌ಡಿಎ 2010 31.08.2010 ಸಾದೀಖ್‌, ಸ.ಸಾಂ.ಅ 


ಪುಸ್ತಕಗಳನ್ನು ಮುದ್ರಿಸುವ ಬಗ್ಗೆ 





ಕೃಷಿ ಅಂಕಿ ಅಂಶಗಳ ವಿಭಾಗದ ಪೂರ್ಣ ಪರಿಷ್ಕೃತ ಅಂದಾಜು & 


6 ವಾರ್ಷಿಕ ಯತು ಹಾಗೂ ಬೆಳೆ ಅಂಕಿ ಅಂಶಗಳ ವರದಿಗಳನ್ನು ಆಸಾಂನಿ 06 ಕೆಎಸ್‌ಎಸ್‌ಡಿಎ 2010 30.09.2010 ಸಾದೀಖ್‌, ಸ.ಸಾಂ.ಅ 
ಡಿಜಿಟಲೈಸ್‌ ಮಾಡಿಸುವ ಬಗ್ಗೆ 





7 ಇತರೆ ವಿಷಯಗಳು ಆಸಾಂನಿ 07 ಕೆಎಸ್‌ಎಸ್‌ಡಿಎ 2010 01.10.2010 ಸಾದೀಖ್‌, ಸ.ಸಾಂ.ಅ 








ಸಭೆಗಳಲ್ಲಿ ಭಾಗವಹಿಸುವವರಿಗೆ ಕಾಫಿ/ಟೀ, ಬಿಸ್ಕತ್‌, ಲಘು ಉಪಾಹಾರ 


ಚ ಆಸಾಂನಿ 08 ಕೆಎಸ್‌ಎಸ್‌ಡಿಎ 2010 01.10.2010 ಸಾದೀಖ್‌, ಸ.ಸಾಂ.ಅ 




































































೩೭೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಶು ಷರಾ 
ಹ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
A 

ಬ 
ಶ್ರೀ ಬಿ.ಎಸ್‌.ಹಿರೇಮಠ, ಯೋಜನಾ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ 

9 [ಸ ಆಸಾಂನಿ 09 ಕೆಎಸ್‌ಎಸ್‌ಡಿಎ 2010 04.10.2010 ಚಂದ್ರಕಲಾ, ಪ್ರ.ದ.ಸ 
ಇವರ ವೈಯಕ್ತಿಕ ಕಡತ ಯ ನ್‌ 

10 ಶ್ರೀ ಹೆಚ್‌.ಎಂ.ಸಾದೀಖುಲ್ಲಾ, ಸ.ಸಾಂ.ಅ, ಇವರ ವೈಯಕ್ತಿಕ ಕಡತ ಆಸಾಂನಿ 10 ಕೆಎಸ್‌ಎಸ್‌ಡಿಎ 2010 05.10.2010 ಚಂದ್ರಕಲಾ, ಪ್ರದ.ಸ 
ಶ್ರೀ ಮತಿ ಎಂ. ಮಂಜುಳ, (ಸಾಂನಿ)., ಶೀಘ್ರಲಿಪಿಗಾರರು ಇವರ 

11 ಹ | ಆಸಾಂನಿ 11 ಕೆಎಸ್‌ಎಸ್‌ಡಿಎ 2010 05.10.2010 ಚಂದ್ರಕಲಾ, ಪ್ರದ.ಸ 
ವೈಯಕ್ತಿಕ ಕಡತ 
ಯೋಜನಾ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ ಇವರು ಪ್ರವಾಸ 

12 ಆಸಾಂನಿ 12 ಕೆಎಸ್‌ಎಸ್‌ಡಿಎ 2010 06.10.2010 ಚಂದ್ರಕಲಾ, ಪ್ರದ.ಸ 
ಕೈಗೊಳ್ಳುವ ಬಗ್ಗೆ ನ 

೪ [A 
ಶ್ರೀ ಎಲ್‌.ಎಸ್‌.ಶ್ರೀನಿವಾಸ್‌, ಉಪ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ 

13 ಸ KN ಆಸಾಂನಿ 13 ಕೆಎಸ್‌ಎಸ್‌ಡಿಎ 2010 18.10.2010 ಚಂದ್ರಕಲಾ, ಪ್ರ.ದ.ಸ 
ಇವರ ವೈಯಕ್ತಿಕ ಕಡತ 4 

14 ॥5558ಯ ಸಾಧನೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡುವ ಕುರಿತು ಆಸಾಂನಿ 14 ಕೆಎಸ್‌ಎಸ್‌ಡಿಎ 2010 20.10.2010 ಸಾದೀಖ್‌, ಸ.ಸಾಂ.ಅ 
ಶ್ರೀ ಮತಿ ಕೆ. ಮೋಹನಕುಮಾರಿ, (ದಿ.ದ.ಸ).. ಕಿರಿಯ ಸಹಾಯಕರು 

15 ಣಿ ಸ ಆಸಾಂನಿ 15 ಕೆಎಸ್‌ಎಸ್‌ಡಿಎ 2010 02.11.2010 ಚಂದ್ರಕಲಾ, ಪ್ರದ.ಸ 
ಇವರ ವೈಯಕ್ತಿಕ ಕಡತ ಸ 

16 KsssPo 2010-11ರ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಆಸಾಂನಿ 16 ಕೆಎಸ್‌ಎಸ್‌ಡಿಎ 2010 03.11.2010 ಸಾದೀಖ್‌, ಸ.ಸಾಂ.ಅ 
1550ಗಿಯ ಅಧಿಕಾರಿ/ಸಿಬಂದಿಯವರ ಅಕೋಬರ್‌ 2010 ರ 

17 ೩ ಷಿ ಆಸಾಂನಿ 17 ಕೆಎಸ್‌ಎಸ್‌ಡಿಎ 2010 08.11.2010 ಚಂದ್ರಕಲಾ, ಪ್ರದ.ಸ 
ವೇತನಕ್ಕೆ ಸಂಬಂಧಿಸಿದಂತೆ ನ್‌ 

ಕೆಎಸ್‌ಎಸ್‌ಡಿಎನಲ್ಲಿ ಕಾರ್ಯನಿರತ ಸಿಬ್ಬಂದಿಯ ಕರ್ನಾಟಕ ಸರ್ಕಾರಿ ಜು 

18 | ವಿಮಾ ಇಲಾಖೆ (//0)ಯ ವಂತಿಗೆ ಭರಿಸುವ ಮತ್ತು ಸಾಲದ ಆಸಾಂನಿ 18 ಕೆಎಸ್‌ಎಸ್‌ಡಿಎ 2010 No ಚಂದ್ರಕಲಾ, ಪ್ರದ.ಸ 
ಕಂತನ್ನು ಮರು ಪಾವತಿಸುವ ಕುರಿತು 

ಅಧಿಕಾರಿ ಮತು ಸಿಬ್ಬಂದಿಯವರ ಸಾಮಾನ್ಯ ಭವಿಷ್ಯ ನಿಧಿ (GPF) 

19 ಇತ ಆಸಾಂನಿ 19 ಕೆಎಸ್‌ಎಸ್‌ಡಿಎ 2010 04.01.2011 ಚಂದ್ರಕಲಾ, ಪ್ರದ.ಸ 
ವಂತಿಗೆಯನ್ನು ಅವರ ಖಾತೆಗೆ ಜಮಾ ಮಾಡುವ ಕುರಿತು ತ ೫ 
ಕೆಎಸ್‌ಎಸ್‌ಡಿಎಯಲ್ಲಿ ಕಾರ್ಯನಿರತ ಅಧಿಕಾರಿ ಮತ್ತು ಸಿಬ್ಬಂದಿಯ 

20 ಕರ್ನಾಟಕ ರಾಜ್ಯ ನೌಕರರ ಸಾಮೂಹಿಕ ವಿಮಾ ಯೋಜನೆ (5618) ಆಸಾಂನಿ 20 ಕೆಎಸ್‌ಎಸ್‌ಡಿಎ 2010 06.12.2010 ಚಂದ್ರಕಲಾ, ಪ್ರದ.ಸ 





ಯ ವಂತಿಗೆಯನ್ನು ಭರಿಸುವ ಕುರಿತು 




















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೬೯ 








ಕ್ರಮ ಷರಾ 
ಇ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 4 
ಸಂ 





ಅಧಿಕಾರಿ ಮತ್ತು ಸಿಬ್ಬಂದಿಯವರ ವೇತನದಿಂದ ಕಟಾಯಿಸಲಾದ ವೃತ್ತಿ 














21 ಆಸಾಂನಿ 21 ಕೆಎಸ್‌ಎಸ್‌ಡಿಎ 2010 15.12.2010 ಚಂದಕಲಾ, ಪ್ರ.ದ.ಸ 
(PT) ತೆರಿಗೆಯನ್ನು ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾವತಿಸುವ ಕುರಿತು 
ಭಾರತೀಯ ಜೀವ ವಿಮಾ ನಿಗಮ (1೦) ಯ ವಂತಿಗೆಯನ್ನು 

22 ಆಸಾಂನಿ 22 ಕೆಎಸ್‌ಎಸ್‌ಡಿಎ 2010 21.12.2010 ಚಂದಕಲಾ, ಪ್ರ.ದ.ಸ 
ಭರಿಸುವ ಕುರಿತು 
ಮನೆ ಬಾಡಿಗೆ ಭತ್ಯೆ ಮತ್ತು ನೀರಿನ ವೆಚ್ಚವನ್ನು ಲೋಕೋಪಯೋಗಿ 

23 ಕ್ರ ಚ ಆಸಾಂನಿ 23 ಕೆಎಸ್‌ಎಸ್‌ಡಿಎ 2010 07.12.2010 ಚಂದ್ರಕಲಾ, ಪ್ರದ.ಸ 
ಬಂದರು ಮತ್ತು ಒಳನಾಡ ಜಲಸಾರಿಗೆ ಇಲಾಖೆಗೆ ಪಾವತಿಸುವ ಕುರಿತು ಎ ಠ್‌ 
ಶ್ರೀ ಬಿ.ಎಸ್‌.ಹಿರೇಮಠ, ಯೋಜನಾ ನಿರ್ದೇಶಕರು ಇವರ ವೇತನದಿಂದ 

24 ಕಟಾಯಿಸಲಾದ ಆದಾಯ ತೆರಿಗೆಯನ್ನು SBM ಬ್ಯಾಂಕ್‌ ಮೂಲಕ ಆಸಾಂನಿ 24 ಕೆಎಸ್‌ಎಸ್‌ಡಿಎ 2010 15.12.2011 ಚಂದಕಲಾ, ಪ್ರದ.ಸ 
ಪಾವತಿಸುವ ಕುರಿತು 
ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ ಅಭಿವೃದ್ಧಿ ಸಂಸ್ಥೆಯಲ್ಲಿ 

25 ಕಾರ್ಯನಿರ್ವಹಿಸುವ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಗುರುತಿನ ಚೀಟಿ ಆಸಾಂನಿ 25 ಕೆಎಸ್‌ಎಸ್‌ಡಿಎ 2010 11.11.2010 ಸಾದೀಖ್‌, ಸ.ಸಾಂ.ಅ 
ವಿತರಿಸುವ ಬಗ್ಗೆ 





ಶ್ರೀ ಎಲ್‌.ಎಸ್‌.ಶ್ರೀನಿವಾಸ್‌, ಉಪ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ 
26 ನ ಹ ಆಸಾಂನಿ 26 ಕೆಎಸ್‌ಎಸ್‌ಡಿಎ 2010 18.11.2010 ಚಂದ್ರಕಲಾ, ಪ್ರದ.ಸ 
ಇವರ ಸಾಂದರ್ಭಿಕ ರಜೆ ಕುರಿತು i 





ಕೆಎಸ್‌ಎಸ್‌ಡಿಎ ಗೆ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ 




















27 ಆಸಾಂನಿ 27 ಕೆಎಸ್‌ಎಸ್‌ಡಿಎ 2010 20.11.2010 ಸಾದೀಖ್‌, ಸ.ಸಾಂ.ಅ 
ಪಡೆಯುವ ಬಗ್ಗೆ 
ಆಸಾಂನಿಯ ನಿರ್ದೇಶಕರು ಮತು ಜಂ.ನಿ.ರ ಹುದ್ದೆಯನ್ನು 

28 ಣ್‌ ಇ ಆಸಾಂನಿ 28 ಕೆಎಸ್‌ಎಸ್‌ಡಿಎ 2010 20.11.2010 ಸಾದೀಖ್‌, ಸ.ಸಾಂ.ಅ 
ಉನ್ನತೀಕರಿಸುವ ಬಗ್ಗೆ 

29 2011-12 ನೇ ಸಾಲಿಗಾಗಿ ಆಯವ್ಯಯ ಅಂದಾಜು ಆಸಾಂನಿ 29 ಕೆಎಸ್‌ಎಸ್‌ಡಿಎ 2010 23.11.2010 ಸಾದೀಖ್‌, ಸ.ಸಾಂ.ಅ 
ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ Hardware & Software 

30 = ತ ಆಸಾಂನಿ 30 ಕೆಎಸ್‌ಎಸ್‌ಡಿಎ 2010 26.11.2010 ಸಾದೀಖ್‌, ಸ.ಸಾಂ.ಅ 
ವಿವರಗಳನ್ನು AP ಸಮಿತಿಯಲ್ಲಿ ಕಳುಹಿಸುವ ಬಗ್ಗೆ 

31 TDS ನ್ನು ಆದಾಯ ತೆರಿಗೆ ಇಲಾಖೆಗೆ ಪಾವತಿಸುವ ಬಗ್ಗೆ ಆಸಾಂನಿ 31 ಕೆಎಸ್‌ಎಸ್‌ಡಿಎ 2010 26.11.2010 ಚಂದ್ರಕಲಾ, ಪ್ರದ.ಸ 
ಕೆಎಸ್‌ಎಸ್‌ಡಿಎಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಯ ಹಬ್ಬದ 

32 ೫ ೫ ಣಿ ಆಸಾಂನಿ 32 ಕೆಎಸ್‌ಎಸ್‌ಡಿಎ 2010 29.11.2010 ಚಂದ್ರಕಲಾ, ಪ್ರದ.ಸ 


ಮುಂಗಡ ಮುರು ಪಾವತಿಸುವ ಕುರಿತು 

































































೩೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಶು ಷರಾ 
ಹ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
ಸಂ 

p) 

ಮಾಸಿಕ ಕಾರ್ಯಕ್ರಮ ಅನುಷಾನ ವೇಳಾ ಪಟ್ಟಿ ಕುರಿತು 2010-11 

33 (MPIC) ನೆ ಷ್ಟ ಣ್‌ ಆಸಾಂನಿ 33 ಕೆಎಸ್‌ಎಸ್‌ಡಿಎ 2010 30.11.2010 ಮೋಹನ ಕುಮಾರಿ, ದ್ವಿ.ದ.ಸ 

34 Implementation of ICT from NIC ಆಸಾಂನಿ 34 ಕೆಎಸ್‌ಎಸ್‌ಡಿಎ 2010 03.12.2010 ಸಾದೀಖ್‌, ಸ.ಸಾಂ.ಅ 
ಭಾರತ ಸಾಂಖ್ಯಿಕ ಬಲವರ್ಧನೆ ಯೋಜನೆಯಡಿ ಕರ್ನಾಟಕ ರಾಜ್ಯ 
ಕಾರ್ಯತಾಂತ್ರಿಕ ಸಾಂಖ್ದಿಕ ಯೋಜನೆ ಅನುಷ್ಠಾನಿಸುವ ಸಲುವಾಗಿ 

35 ಷ್ಟ ರ ಐ ಆಸಾಂನಿ 35 ಕೆಎಸ್‌ಎಸ್‌ಡಿಎ 2010 03.12.2010 ಸಾದೀಖ್‌, ಸ.ಸಾಂ.ಅ 
ಕೇಂದ್ರ ಸರ್ಕಾರದೊಂದಿಗೆ MOU $ ಸಹಿ ಮಾಡುವ ಸಮಾರಂಭವನ್ನು 
ಆಯೋಜಿಸುವ ಕುರಿತು 
ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಮುರು ವಿನ್ಯಾಸಗೊಳಿಸುವ 

36 ಡಾ ಪ್ದ ರೆ ಆಸಾಂನಿ 36 ಕೆಎಸ್‌ಎಸ್‌ಡಿಎ 2010 14.12.2010 ಸಾದೀಖ್‌, ಸ.ಸಾಂ.ಅ 
ಸಾಂಖ್ಲಿಕ ಚಟುವಟಿಕೆ - ಅರಣ್ಣ ಅಂಕಿ ಅಂಶಗಳು More Activty - 

37 ೨ ಹ ರೆ ಆಸಾಂನಿ 37 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
Forestry Statistics 
ಕಾರ್ಮಿಕ ಅಂಕಿ ಅಂಶಗಳು - ಕಾರ್ಮಿಕ ಇಲಾಖೆ Labour Statistics 

38 ಆಸಾಂನಿ 38 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
of Labour Dept 
ಕಾರ್ಮಿಕ ಅಂಕಿ ಅಂಶಗಳು - ಕಾರ್ಯಾನೆ ಮತು ಬಾಯರ್‌ಗಳ 

39 ನ ಜಸ್ಟ ಆಸಾಂನಿ 39 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
ಇಲಾಖೆ - Labour Statistics - Factories & Boilers Dept 
ಉದ್ಯೋಗ ಅಂಕಿ ಅಂಶಗಳು - ಉದ್ಯೋಗ ಮತ್ತು ತರಬೇತಿ 

40 ನಿರ್ದೇಶನಾಲಯ - Employment Statistics - Dert, of ಆಸಾಂನಿ 40 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
Employment & Tainning 
ಬೆಳೆ ಕ್ಷೇತ್ರ ಮತ್ತು ಉತಾದನಾ ಅಂಕಿ ಅಂಶಗಳು - Crop Area and 

41 Fe ಈ ಆಸಾಂನಿ 41 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
Production Statistics - DES 
ಸಗಟು ಬೆಲೆ ಸೂಚ್ಯಾಂಕ ಮತ್ತು ಗ್ರಾಹಕರ ಬೆಲೆ ಸೂಚ್ಯಾಂಕ - 

42 el ಆಸಾಂನಿ 42 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
wholesale Price Idex and Consumer Prices Index - DES 
ವಾರ್ಷಿಕ ಕೈಗಾರಿಕಾ ಸಮೀಕ್ಷೆ ಮತ್ತು ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕ 

43 — Annual Survey of Indesties and Index of Industrial ಆಸಾಂನಿ 43 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 





Production - DES 



























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೭೧ 
ಶಮ ಷರಾ 
ಹ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
A 

ಬ 

ಸ್ಥಳೀಯ ಸಂಸ್ಥೆಗಳ ಕೊಡುಗೆಯ ಅಂದಾಜುಗಳು - Contribution of 

44 % % ಆಸಾಂನಿ 44 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
local Bodies - DES 
ಸ್ಥಳೀಯ ಪ್ರದೇಶದ ಯೋಜನೆಗಾಗಿ ಅಂಕಿ ಅಂಶಗಳು - Statistics 

45 ತ್ತ ಆಸಾಂನಿ 45 ಕೆಎಸ್‌ಎಸ್‌ಡಿಎ 2010 24.12.2010 ಮಂಜುಳ, ಸಾಂ.ನಿ 
for Local Area Planning - RDPR 

46 Travelling Allowance for Officers/officials ಆಸಾಂನಿ 46 ಕೆಎಸ್‌ಎಸ್‌ಡಿಎ 2010 24.12.2010 ಚಂದಕಲಾ, ಪ.ದ.ಸ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ SEN 

47 ವಾರ್ಷಿಕ ವರದಿಗೆ ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಆಸಾಂನಿ 47 ಕೆಎಸ್‌ಎಸ್‌ಡಿಎ 2010 9,4 ಸಾದೀಖ್‌, ಸ.ಸಾಂ.ಅ 
ಯೋಜನೆಯ ಮಾಹಿತಿ ಒದಗಿಸುವ ಕುರಿತು 
KSSSP- ಕಾರ್ಯಗತಗೊಳಿಸುವ ಸಲುವಾಗಿ ವಿವಿಧ ಇಲಾಖೆಗಳ 

48 ಆಸಾಂನಿ 48 ಕೆಎಸ್‌ಎಸ್‌ಡಿಎ 2010 30.12.2010 ಸಾದೀಖ್‌, ಸ.ಸಾಂ.ಅ 
ಸಾಂಖ್ಯಿಕ ವಿಭಾಗದ ಅಧಿಕಾರಿಗಳಿಗೆ ತರಬೇತಿ ನೀಡುವ ಕುರಿತು 
(556೧ - ಜನನ ಮರಣ ನೋಂದಣಿ ೬ ಜನಸಂಖ್ಯೆ ಹಾಗೂ 

49 ರಾಷ್ಟೀಯ ಮಾದರಿ ಸಮೀಕ್ಷೆ ಸಂಸ್ಥೆಗಳಲ್ಲಿ ಭಾಗವಹಿಸುವುದು ಸಾಂಖ್ಯಿಕ ಆಸಾಂನಿ 49 ಕೆಎಸ್‌ಎಸ್‌ಡಿಎ 2010 02.02.2011 ಮೋಹನ ಕುಮಾರಿ, ದ್ವಿದಸ 
ಚಟುವಟಿಕೆಯ ಪ್ರಗತಿ 
ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆ (KSSSP) 

50 ಆಸಾಂನಿ 50 ಕೆಎಸ್‌ಎಸ್‌ಡಿಎ 2010 28.12.2010 ಮೋಹನ ಕುಮಾರಿ, ದ್ವಿದ.ಸ 
ಇ-ಗ್ರಂಥಾಲಯ ಸ್ಥಾಪಿಸುವ ಕುರಿತು ಸ 
ಶ್ರೀ ಬಿ.ಎಸ್‌.ಹಿರೇಮಠ, ಯೋಜನಾ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ 

51 ಆಸಾಂನಿ 51 ಕೆಎಸ್‌ಎಸ್‌ಡಿಎ 2010 31.12.2010 ಚಂದಕಲಾ, ಪ್ರದ.ಸ 
ಇವರ ಸಾಂದರ್ಭಿಕ ರಜೆ - 2010 

20೦1 

(555೧ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿ ಕಟ್ಟಡ 

52 ಆಸಾಂನಿ 52 ಕೆಎಸ್‌ಎಸ್‌ಡಿಎ 2010 07.01.2011 ಮೋಹನ ಕುಮಾರಿ, ದ್ವಿದಸ 





ನಿರ್ಮಾಣದ ಕುರಿತು 




















೩೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 















































ಶು ಷರಾ 
ಇ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
A 
ಬ 
ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆ (65560) - 
53 | ಕೆಎಸ್‌ಎಸ್‌ಡಿಎ ಕಚೇರಿಗೆ ಬಿಎಸ್‌ಎನ್‌ಎಲ್‌ ಸಂಸ್ಥೆಯಿಂದ ದೂರವಾಣಿ ಆಸಾಂನಿ 53 ಕೆಎಸ್‌ಎಸ್‌ಡಿಎ 2010 10.01.2011 ಚಂದ್ರಕಲಾ, ಪ್ರ.ದ.ಸ 
ಸಂಪರ್ಕ ಪಡೆಯುವ ಕುರಿತು 
54 Green GSDP Accounting in Karnataka ಆಸಾಂನಿ 54 ಕೆಎಸ್‌ಎಸ್‌ಡಿಎ 2010 11.01.2011 ಮಂಜುಳ, ಸಾಂ.ನಿ 
ಹೊರಗುತಿಗೆ ಆಧಾರದ ಮೇಲೆ ವಾಹನಗಳನ್ನು ಪಡೆಯುವ ಬಗ್ಗೆ 
ರ) ಷ್ಟ ಆಸಾಂನಿ 55 ಕೆಎಸ್‌ಎಸ್‌ಡಿಎ 2010 12.01.2011 ಚಂದ್ರಕಲಾ, ಪ್ರ.ದ.ಸ 
ಕೆಎಸ್‌ಎಸ್‌ಡಿಎ - ಕಚೇರಿ ಉಪಯೋಗಕ್ಕಾಗಿ ಲೇಖನ ಸಾಮಗ್ರಿಗಳನ್ನು 
56 ಆಸಾಂನಿ 56 ಕೆಎಸ್‌ಎಸ್‌ಡಿಎ 200 12.01.2011 ಚಂದ್ರಕಲಾ, ಪ್ರದ.ಸ 
ಖರೀದಿಸುವ ಬಗ್ಗೆ ಎ ವ್‌ 
ಶ್ರೀ ಎಲ್‌.ಎಸ್‌.ಶ್ರೀನಿವಾಸ್‌, ಉಪ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ 
57 ರ್‌ ಮ ಆಸಾಂನಿ 57 ಕೆಎಸ್‌ಎಸ್‌ಡಿಎ 2010 21.01.2011 ಚಂದ್ರಕಲಾ, ಪ್ರದ.ಸ 
ಇವರ 2011ನೇ ಸಾಲಿನ ಸಾಂದರ್ಭಿಕ ರಜೆ ನವ ಸ್ಯಾ 
201 
ಕೆಎಸ್‌ಎಸ್‌ಡಿಎಗೆ ಅಧೀಕ್ಷಕರನ್ನು ಹೊರಗುತಿಗೆ ಆಧಾರದ ಮೇಲೆ 
1 ಬ ಮ್‌ ಆಸಾಂನಿ 01 ಕೆಎಸ್‌ಎಸ್‌ಡಿಎ 2011 05.01.2011 ಚಂದ್ರಕಲಾ, ಪ್ರದ.ಸ 
ಪಡೆಯುವ ಬಗ್ಗೆ ಷ್ಣ ದ್‌ 
ಕೆಎಸ್‌ಎಸ್‌ಡಿಎಗೆ ಪ್ರಥಮ ದರ್ಜೆ ಸಹಾಯಕರನ್ನು ಹೊರಗುತಿಗೆ 
2 KN ಆಸಾಂನಿ 02 ಕೆಎಸ್‌ಎಸ್‌ಡಿಎ 2011 05.01.2011 ಚಂದಕಲಾ, ಪ್ರ.ದ.ಸ 
ಆಧಾರದ ಮೇಲೆ ಪಡೆಯುವ ಬಗ್ಗೆ ದ್‌ ದ್‌ 
ಕೆಎಸ್‌ಎಸ್‌ಡಿಎಗೆ ಗ್ರೂಪ್‌ 'ಡಿ' ನೌಕರರನ್ನು ಹೊರಗುತ್ತಿಗೆ ಆಧಾರದ 
3 ಸ ವ ಆಸಾಂನಿ 03 ಕೆಎಸ್‌ಎಸ್‌ಡಿಎ 201 05.01.2011 ಚಂದಕಲಾ, ಪ್ರದ.ಸ 
ಮೇಲೆ ಪಡೆಯುವ ಬಗ್ಗೆ ಷ್ಟ | 
(556೧ - ಜಿಲ್ಲಾ ಸಂಖ್ಲಾ ಸಂಗ್ರಹಣಾಧಿಕಾರಿ ಬೆಂಗಳೂರು ನಗರ 
4 ಈ ಹ ಆಸಾಂನಿ 04 ಕೆಎಸ್‌ಎಸ್‌ಡಿಎ 200 29.01.2011 ಮೋಹನ ಕುಮಾರಿ, ದ್ವಿದ.ಸ 
ಕಚೇರಿಗೆ ಕಟ್ಟಡ ನಿರ್ಮಾಣದ ಕುರಿತು ಭು 
ಶ್ರೀ ಮತಿ ಸುಮದೇವಿ ಆರ್‌. ಮಿರಜ್‌ಕರ, ಸಹಾಯಕ ಸಾಂಖ್ಯಿಕ 
ಜು ಇ ಣ್‌ ಡ್‌ 
5 ಅಧಿಕಾರಿ, ಕೆಎಸ್‌ಎಸ್‌ಡಿಎ ಇವರ ವೈಯಕ್ತಿಕ ಕಡತ ಆಸಾಂನಿ 05 ಕೆಎಸ್‌ಎಸ್‌ಡಿಎ 2011 08.02.2011 ಚಂದ್ರಕಲಾ, ಪ್ರದ.ಸ 
6 ಯೋಜನಾ ನಿರ್ದೇಶಕರ ಮಾಸಿಕ ಭತ್ಯೆ ಒದಗಿಸುವ ಬಗ್ಗೆ ಆಸಾಂನಿ 06 ಕೆಎಸ್‌ಎಸ್‌ಡಿಎ 2011 11.02.2011 ಚಂದ್ರಕಲಾ, ಪ್ರದ.ಸ 

































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೭೩ 
ಕ್ರಮ ಷರಾ 
ಹ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು ks 
ಸಂ 

ಸ 

7 | SPSS&SAS ಮುಂತಾದ ತಂತ್ರಾಂಶವನ್ನು ಪಡೆಯುವ ಕುರಿತು ಆಸಾಂನಿ 07 ಕೆಎಸ್‌ಎಸ್‌ಡಿಎ 2011 03.03.2011 ಸಾದೀಖ್‌, ಸ.ಸಾಂ.ಅ 
1065658 - ಯೋಜನೆ ಅಡಿ ಕೆಸ್‌ಎಸ್‌ಡಿಎ ಕಚೇರಿಗೆ ಗಣಕಯಂತ್ರ 

8 ರ್‌ ಆಸಾಂನಿ 08 ಕೆಎಸ್‌ಎಸ್‌ಡಿಎ 2011 08.03.2011 ಸಾದೀಖ್‌, ಸ.ಸಾಂ.ಅ 
ಖದೀದಿಸುವ ಬಗ್ಗೆ 
KSSSP - ಯೋಜನೆ ಅಡಿ ಕೆಸ್‌ಎಸ್‌ಡಿಎ ಕಚೇರಿಗೆ Bronic-Board 

ಆಸಾಂನಿ 09 ಕೆಎಸ್‌ಎಸ್‌ಡಿಎ 2011 .03.2011 ಮೋಹನ ಕುಮಾರಿ, ದ್ವಿದ.ಸ 

0 ಖರೀದಿಸುವ ಬಗ್ಗೆ ಸಾಂನಿ ಸ್‌ಎಸ 09.03.20 ನ ಿದ.ಸ 
(556೧ - ಗ್ರಾಮ ಪಂಚಾಯತಿಗಳಿಗೆ ni Laptop ಖರೀದಿಸುವ 

10 ಜಃ i ಆಸಾಂನಿ 10 ಕೆಎಸ್‌ಎಸ್‌ಡಿಎ 2011 11.03.2011 ಸಾದೀಖ್‌, ಸ.ಸಾಂ.ಅ 
KSSSP - ತಾಲ್ಲೂಕು ಕಚೇರಿಗಳಿಗೆ ಗಣಕಯಂತ್ರ, ಪ್ರಿಂಟರ್‌ ಮತ್ತು 

11 ಈ ಜ್‌. ks ಆಸಾಂನಿ 11 ಕೆಎಸ್‌ಎಸ್‌ಡಿಎ 2011 11.03.2011 ಸಾದೀಖ್‌, ಸ.ಸಾಂ.ಅ 
ಯುಪಿಎಸ್‌ಗಳನ್ನು ಖರೀದಿಸುವ ಬಗ್ಗೆ 
(5550 - ತಾಲ್ಲೂಕು ಪಂಚಾಯತಿ ಕಚೇರಿಗಳಿಗೆ ಗಣಕಯಂತ್ರ 

12 ನ ಷ್ಟ ಆಸಾಂನಿ 12 ಕೆಎಸ್‌ಎಸ್‌ಡಿಎ 2011 11.03.2011 ಸಾದೀಖ್‌, ಸ.ಸಾಂ.ಅ 
ಖರೀದಿಸುವ ಬಗ್ಗೆ 
KSSSP- Laptop ಗಳನ್ನು ಕೇಂದ್ರ ಕಚೇರಿಗಳಿಗೆ ಮತ್ತು ಜಿ.ಸಂ.ಸಂ. 

13 ಸ ಣ್‌ ಆಸಾಂನಿ 13 ಕೆಎಸ್‌ಎಸ್‌ಡಿಎ 2011 11.03.2011 ಸಾದೀಖ್‌, ಸ.ಸಾಂ.ಅ 
ಕಚೇರಿಗಳಿಗೆ ಖರೀದಿಸುವ ಬಗ್ಗೆ 
KSSSP- ಜಿ.ಸಂ.ಸ೦. & ಕೇ೦ದ್ರ ಕಚೇರಿಗಳಿಗೆ Projector 

14 ಆಸಾಂನಿ 14 ಕೆಎಸ್‌ಎಸ್‌ಡಿಎ 2011 11.03.2011 ಸಾದೀಖ್‌, ಸ.ಸಾಂ.ಅ 
ಖರೀದಿಸುವ ಬಗ್ಗೆ 
KSSSP - ಜಿ.ಸಂ.ಸಂ. ಕಚೇರಿ ಮತ್ತು ಕೇಂದ್ರ ಕಚೇರಿಗೆ 

15 ವ್‌ ಆಸಾಂನಿ 15 ಕೆಎಸ್‌ಎಸ್‌ಡಿಎ 2011 11.03.2011 ಸಾದೀಖ್‌, ಸ.ಸಾಂ.ಅ 
ಗಣಕಯಂತ್ರ ಖರೀದಿಸುವ ಕುರಿತು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇಲಾಖೆಯ ಅಧಿಕಾರಿ 
ಮತು ಸಿಬಂದಿಗಳಿಗೆ ಕರ್ನಾಟಕ ರಾಜ್ಯ ಕಾರ್ಯತಾಂತಿಕ ಸಾಂಖ್ಯಿಕ 

16 ER ಆಸಾಂನಿ 16 ಕೆಎಸ್‌ಎಸ್‌ಡಿಎ 2011 05.03.2011 ಮೋಹನ ಕುಮಾರಿ, ದಿ.ದ.ಸ 
ಯೋಜನೆ ಕುರಿತು ಒಂದು ದಿನದ ಸ್ಥೂಲ (ಓರಿಯೆಂಟೆಷನ್‌) ಮಾಹಿತಿ ೫ 
ನೀಡುವ ಬಗ್ಗೆ 
ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ ಸಂಸ್ಥೆಯ ಆಡಳಿತ ಪರಿಷತಿನ ಸಭೆ 

17 ಐ ಛಿ ನ ಆಸಾಂನಿ 17 ಕೆಎಸ್‌ಎಸ್‌ಡಿಎ 2011 17.03.2011 ಸಾದೀಖ್‌, ಸ.ಸಾಂ.ಅ 





ನಡೆಸುವ ಬಗ್ಗೆ 




















ಭಾಗ ೩ 


















































೩೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 
ನ್ನ ಷರಾ 
ಹ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
ಸಂ 
p) 
KSSSP - ಕೆಎಸ್‌ಎಸ್‌ಡಿಎಯ ಸಾಮಾನ್ಯ ಪರಿಷತಿನ (General 
18 ಷ್ಟ ಆಸಾಂನಿ 18 ಕೆಎಸ್‌ಎಸ್‌ಡಿಎ 2011 24.03.2011 ಸಾದೀಖ್‌, ಸ.ಸಾಂ.ಅ 
Council) ದ್ವಿತೀಯ ಸಭೆ 
ಕೇಂದ್ರ ಸಾಂಖ್ಯಿಕ ಕಚೇರಿ, ನಾಸದವರು ನಡೆಸುವ ತರಬೇತಿಗೆ 
19 ಆಸಾಂನಿ 19 ಕೆಎಸ್‌ಎಸ್‌ಡಿಎ 2011 30.03.2011 ಮೋಹನ ಕುಮಾರಿ, ದ್ವಿದ.ಸ 
ಅಧಿಕಾರಿ/ಸಿಬ್ಬಂದಿಯನ್ನು ನಿಯೋಜಿಸುವ ಕುರಿತು ನ 
ಆರೋಗ್ಯ, ರೋಗಮಾಪನ, ಮರಣ ಮಾಪನ ಮತ್ತು ಕುಟುಂಬ ಅಂಕಿ 
20 ಅಂಶಗಳು - Health, Morbidity, Mortaly and Family Welfare ಆಸಾಂನಿ 20 ಕೆಎಸ್‌ಎಸ್‌ಡಿಎ 2011 27.04.2011 ಮಂಜುಳ, ಸಾಂ.ನಿ 
Statistics 
21 | 5568 - 2011-12 ನೇ ಸಾಲಿಗೆ ಡಿ.ಸಿ ಬಿಲ್ಲುಗಳು ಆಸಾಂನಿ 21 ಕೆಎಸ್‌ಎಸ್‌ಡಿಎ 2011 06.04.2011 ಚಂದ್ರಕಲಾ, ಪ್ರದ.ಸ 
ಯೋಜನಾ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ ಇವರು ಪವಾಸ 
22 4 ಆಸಾಂನಿ 22 ಕೆಎಸ್‌ಎಸ್‌ಡಿಎ 201 13.04.2011 ಚಂದಕಲಾ, ಪ್ರದ.ಸ 
ಕೈಗೊಳ್ಳುವ ಬಗ್ಗೆ ಜನ 
೪) [a 
ಸಾಂಖ್ಯಿಕ ಚಟುಚಟಿಕೆ ಜಿಲ್ಲಾ ಆಂತರಿಕ ಉತ್ಪನ್ನ - District Domestic 
23 Product ಆಸಾಂನಿ 23 ಕೆಎಸ್‌ಎಸ್‌ಡಿಎ 2011 20.04.2011 ಮಂಜುಳ, ಸಾಂ.ನಿ 
ಬಂಡವಾಳ ನಿರ್ಮಾಣ & ಉಳಿತಾಯ ಅಂದಾಜು - District 
24 ಆಸಾಂನಿ 24 ಕೆಎಸ್‌ಎಸ್‌ಡಿಎ 2011 20.04.2011 ಮಂಜುಳ, ಸಾಂ.ನಿ 
Domestic Product 
ಬಂಡವಾಳ ನಿರ್ಮಾಣ & ಉಳಿತಾಯ ಅಂದಾಜು - Estimates of 
25 ಆಸಾಂನಿ 25 ಕೆಎಸ್‌ಎಸ್‌ಡಿಎ 201 20.04.2011 ಮಂಜುಳ, ಸಾಂ.ನಿ 
Capital Formation & Savings 
Registrati f Marri Statisti 
26 EES ಆಸಾಂನಿ 26 ಕೆಎಸ್‌ಎಸ್‌ಡಿಎ 2011 20.04.2011 ಮಂಜುಳ, ಸಾಂ.ನಿ 
27 Education & Literacy Statistics (Primarys & Secondary) ಆಸಾಂನಿ 27 ಕೆಎಸ್‌ಎಸ್‌ಡಿಎ 2011 20.04.2011 ಮಂಜುಳ, ಸಾಂ.ನಿ 
28 Education & Literacy Statistics - Pre- University Education ಆಸಾಂನಿ 28 ಕೆಎಸ್‌ಎಸ್‌ಡಿಎ 2011 20.04.2011 ಮಂಜುಳ, ಸಾಂನಿ 
29 Key Activity- Housing Statistics ಆಸಾಂನಿ 29 ಕೆಎಸ್‌ಎಸ್‌ಡಿಎ 2011 20.04.2011 ಮಂಜುಳ, ಸಾಂ.ನಿ 
30 Key Activity - Mnitoring & Evalution ಆಸಾಂನಿ 30 ಕೆಎಸ್‌ಎಸ್‌ಡಿಎ 2011 23.04.2011 ಮಂಜುಳ, ಸಾಂ.ನಿ 













































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೭೫ 
ಕ್ರಮ ಷರಾ 
ಇ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು ಇ 
ಸಂ 

ಬ 
ಗ್ರ ಗ್ರ Yy ಕು 
3 (ಅರು ಅಂತಲ್‌ಡಾಲವನು ಕಂಬಾರಸುವ ಬಗ್ಗ eh) ಆಸಾಂನಿ 31 ಕೆಎಸ್‌ಎಸ್‌ಡಿಎ 2011 26.04.2011, ಮಂಜುಳ, ಸಾಂ:ನಿ 
32 Data on Major fiscal variables ಆಸಾಂನಿ 32 ಕೆಎಸ್‌ಎಸ್‌ಡಿಎ 2011 28.04.2011 ಮಂಜುಳ, ಸಾಂ.ನಿ 
33 Water Supply & Sanitation Statistics ಆಸಾಂನಿ 33 ಕೆಎಸ್‌ಎಸ್‌ಡಿಎ 2011 ಮಂಜುಳ, ಸಾಂ.ನಿ 
34 Electricity Production & Distributionj Statistics ಆಸಾಂನಿ 34 ಕೆಎಸ್‌ಎಸ್‌ಡಿಎ 2011 12.05.2011 ಮಂಜುಳ, ಸಾಂ.ನಿ 
35 Motor vehicle Registration Statistics of Transport statistics ಆಸಾಂನಿ 35 ಕೆಎಸ್‌ಎಸ್‌ಡಿಎ 2011 28.04.2011 ಮಂಜುಳ, ಸಾಂ.ನಿ 
36 Road Statistics of Tranaport Statistics ಆಸಾಂನಿ 36 ಕೆಎಸ್‌ಎಸ್‌ಡಿಎ 2011 28.04.2011 ಮಂಜುಳ, ಸಾಂ.ನಿ 
37 Traffic Acedent Statistics of Transport Statistics ಆಸಾಂನಿ 37 ಕೆಎಸ್‌ಎಸ್‌ಡಿಎ 2011 28.04.2011 ಮಂಜುಳ, ಸಾಂ.ನಿ 
38 Passenger Traffic Statistics of Transport Statistics ಆಸಾಂನಿ 38 ಕೆಎಸ್‌ಎಸ್‌ಡಿಎ 2011 28.04.2011 ಮಂಜುಳ, ಸಾಂ.ನಿ 
39 ಕೆಎಸ್‌ಎಸ್‌ ಡಿಎ ಕಚೇರಿಗೆ ಅಂಚೆ ಚೀಟಿ ಪಡೆಯುವ ಕುರಿತು ಆಸಾಂನಿ 39 ಕೆಎಸ್‌ಎಸ್‌ಡಿಎ 201 03.05.2011 ಮೋಹನ ಕುಮಾರಿ, ದ್ವಿದಸ 
ನಿಸಾಕೀ ಟೆಕ್ನಾಲೀಜಿಸ್‌ಗೆ ಯಂತ್ರಗಳ ರಸಬರಾಜು ಮುನ್ನ (ನಿಗ- 
40 ಆಸಾಂನಿ 40 ಕೆಎಸ್‌ಎಸ್‌ಡಿಎ 2011 05.05.2011 ಸಾದೀಖ್‌, ಸ.ಸಾಂ.ಅ 
66810800) ತಪಾಸಣೆ ಮಾಡುವ ಬಗ್ಗೆ 
ಕೆಎಸ್‌ಎಸ್‌ ಡಿಎ ಯೋಜನಾ ನಿರ್ದೇಶಕರ ಮೊಬೈಲ್‌ ಕರೆಗಳ 
41 ಆಸಾಂನಿ 41 ಕೆಎಸ್‌ಎಸ್‌ಡಿಎ 2011 07.05.2011 ಸಾದೀಖ್‌, ಸ.ಸಾಂ.ಅ 
ವೆಚ್ಚವನ್ನು ಭರಿಸುವ ಕುರಿತು 
ಕೆಎಸ್‌ಎಸ್‌ಡಿಎ ಡಿಸಿ ಬಿಲ್‌ಗಳನ್ನು ಮಂಜೂರು ಮತ್ತು ಪಾವತಿ 
42 ಜೆ ಆಸಾಂನಿ 42 ಕೆಎಸ್‌ಎಸ್‌ಡಿಎ 2011 09.05.2011 ಸಾದೀಖ್‌, ಸ.ಸಾಂ.ಅ 
ಮಾಡುವ ಕುರಿತು 
ಕೆಎಸ್‌ಎಸ್‌ಡಿಎ key Activity Institutional & Organisational 
43 ಆಸಾಂನಿ 43 ಕೆಎಸ್‌ಎಸ್‌ಡಿಎ 2011 .05.2011 ಮಂಜುಳ ಸಾಂ.ನಿ. 
Management ಚಟುವಟಿಕೆಯ ಅನುಷ್ಠಾನ ಕುರಿತು ಸಂತ ನ 63/6,56 ಹಾಂ 
(55508 - ತಾಲ್ಲೂಕು ಕಚೇರಿಗಳಿಗೆ ಒದಗಿಸಿರುವ ni Laptop ಗಳ 
44 ಸುರಕ್ಷತೆಗೆ ಕಪಾಟು ಮತ್ತು ಗಣಕಯಂತ್ರ ಪ್ರಿಂಟರ್‌ಗಳನ್ನಿಡಲು ಟೇಬಲ್‌ ಆಸಾಂನಿ 44 ಕೆಎಸ್‌ಎಸ್‌ಡಿಎ 2011 10.05.2011 ಸಾದೀಖ್‌, ಸ.ಸಾಂ.ಅ 
ಕುರ್ಚಿ ಒದಗಿಸುವ ಬಗ್ಗೆ 
KSSDA - Key Activity Inforation & Communication Technology 
45 ಆಸಾಂನಿ 45 ಕೆಎಸ್‌ಎಸ್‌ಡಿಎ 201 12.05.2011 ಸಾದೀಖ್‌, ಸ.ಸಾಂ.ಅ 





(07) 






























































೩೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಕ್ರಮ ಷರಾ 
ಹ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು js 
ಸಂ 

$ 

ವಿವಿಧ ವಿಷಯಗಳಲ್ಲಿ ನಿರ್ದೇಶನಾಲಯ ಕೋರುವ ವಿವರಗಳಿಗೆ 

46 Ke ಆಸಾಂನಿ 46 ಕೆಎಸ್‌ಎಸ್‌ಡಿಎ 2011 12.05.2011 ಮೋಹನ ಕುಮಾರಿ, ದ್ವಿದ.ಸ 
ಮಾಹಿತಿ ನೀಡುವ ಕುರಿತು ನ 
ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆ (KSSSP) 

ಗ ಸ್‌ಎಸ್‌. ಡೆ 

47 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಚೇರಿಗೆ ಕಟ್ಟಡ ನಿರ್ಮಾಣದ ಕುರಿತು ಆಸಾಂನಿ 47 ಕೆಎಸ್‌ಎಸ್‌ಡಿಎ 201 13.05.2011 ಮೋಹನ ಕುಮಾರಿ, ದ್ವಿದಸ 
ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆ (KSSSP) 

48 | ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳ ಆಸಾಂನಿ 48 ಕೆಎಸ್‌ಎಸ್‌ಡಿಎ 2011 16.05.2011 ಮೋಹನ ಕುಮಾರಿ, ದ್ವಿದ.ಸ 
ಕಟ್ಟಡ ಸುರಕ್ಷತೆಗೆ ಬಾರ್ಬಡ್‌ ವೈರ್‌ ಅಳವಡಿಸುವ ಬಗ್ಗೆ 

40 Outsourcing of Programme to District Consultant ಆಸಾಂನಿ 49 ಕೆಎಸ್‌ಎಸ್‌ಡಿಎ 2011 20.05.2011 ಸಾದೀಖ್‌, ಸ.ಸಾಂ.ಅ 

50 Outsourcing of Zilla ೧೩೧೦೧೫ Consultant ಆಸಾಂನಿ 50 ಕೆಎಸ್‌ಎಸ್‌ಡಿಎ 2011 20.05.2011 ಸಾದೀಖ್‌, ಸ.ಸಾಂ.ಅ 
ರಾಜ್ಯ ಸಾಂಖ್ಯಿಕ ವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸಲು ರಾಜ್ಯ ಹಾಗೂ 

ಸ್‌ಎಸ್‌ 

51 ಜಲ್ಲಾ ಮಟ್ಟದ ಸಮನ್ವಯ NEN SETS ಬಗ್ಗೆ ಆಸಾಂನಿ 51 ಕೆಎಸ್‌ಎಸ್‌ಡಿಎ 2011 01.06.2011 ಮಂಜುಳ ಸಾಂ.ನಿ. 
5586೧ - 2011-12 ನೇ ಸಾಲಿನಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು 

52 ಸ ಆಸಾಂನಿ 52 ಕೆಎಸ್‌ಎಸ್‌ಡಿಎ 201 01.06.2011 ಸಾದೀಖ್‌, ಸ.ಸಾಂ.ಅ 
ಹಮ್ಮಿಕೊಳ್ಳುವ ಬಗ್ಗೆ 
12 ನೇ ಪಂಚ ವಾರ್ಷಿಕ ಯೋಜನೆ - ದಕ್ಷಿಣ ರಾಜ್ಯಗಳೊಂದಿಗೆ 

ಸ್‌ಎಸ್‌ pel 

53 ಸಮಾಲೋಚನೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಿರುವ ಬಗ್ಗೆ ಆಸಾಂನಿ 53 ಕೆಎಸ್‌ಎಸ್‌ಡಿಎ 2011 06.06.2011 ಸಾದೀಖ್‌, ಸ.ಸಾಂ.ಅ 
Workshop on 1557 to be held on 167 & 17” June 2011 at 

54 ಆಸಾಂನಿ 54 ಕೆಎಸ್‌ಎಸ್‌ಡಿಎ 2011 06.06.2011 ಸಾದೀಖ್‌, ಸ.ಸಾಂ.ಅ 
Mysore by MOSPI, GOI - reg 

55 ಕೆಎಸ್‌ಎಸ್‌ಡಿಎನಲ್ಲಿ ಕಾರ್ಯನಿರತ ಸಿಬ್ಬಂದಿಯ ಕಾರ್ಯ ಹಂಚಿಕೆ ಬಗ್ಗೆ ಆಸಾಂನಿ 55 ಕೆಎಸ್‌ಎಸ್‌ಡಿಎ 2011 06.06.2011 ಮಂಜುಳ ಸಾಂ.ನಿ. 
ಕೆಎಸ್‌ಎಸ್‌ಡಿಎಗೆ ಚಾರ್ಟಾರ್ಡ್‌ ಅಕೌಂಟೆಂಟ್‌ಗಳ ಸೇವೆ ಪಡೆಯುವ 

56 ಆಸಾಂನಿ 56 ಕೆಎಸ್‌ಎಸ್‌ಡಿಎ 2011 21.06.2011 ಚಂದ್ರಕಲಾ, ಪ್ರದ.ಸ 





ಕುರಿತು 






























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೭೭ 
ಶಮ ಷರಾ 
ಇ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
A 

$ 

Statistical Advocacy - ಸರ್ಕಾರದ ಎಲ್ಲಾ ಪ್ರಧಾನ 
ಕಾರ್ಯದರ್ಶಿಗಳು ಆಯುಕರು & ನಿರ್ದೇಶಕರ ಸಮ್ಮೇಳನ - ಮಾನ್ಯ 

57 ಡೆ ಆ ತ ಆಸಾಂನಿ 57 ಕೆಎಸ್‌ಎಸ್‌ಡಿಎ 2011 21.06.2011 ಸಾದೀಖ್‌, ಸ.ಸಾಂ.ಅ 
ಯೋಜನಾ ಸಚಿವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಮುಖ್ಯ ಮಂತ್ರಿಯವರಿಂದ 
(555೧ ಯೋಜನೆಯನ್ನು ಜಾರಿಗೊಳಿಸುವುದು 
ಕೆಎಸ್‌ಎಸ್‌ಡಿಎ - LPC (Last pay certificate) ಅಂತಿಮ ವೇತನ 

58 ಪತ ಆಸಾಂನಿ 58 ಕೆಎಸ್‌ಎಸ್‌ಡಿಎ 2011 22.06.2011 ಚಂದಕಲಾ, ಪ್ರದ.ಸ 
ಉಲ್ರಿ 
ಮಾಸಿಕ ಕಾರ್ಯಕ್ರಮ ಅನುಷಾನ ವೇಳಾ ಪಟ್ಟಿ ಕುರಿತು - 2011-12 

59 10೫0 4 ಘಿ ಕ ಆಸಾಂನಿ 59 ಕೆಎಸ್‌ಎಸ್‌ಡಿಎ 2011 25.06.2011 ಮೋಹನ ಕುಮಾರಿ, ದ್ವಿ.ದ.ಸ 
2010-11 ನೇ ಸಾಲಿನ ಕಾರ್ಯನಿರ್ವಹಣಾ ಅವಧಿಯನ್ನು ನೀಡುವ 

60 ಗೆ ಆಸಾಂನಿ 60 ಕೆಎಸ್‌ಎಸ್‌ಡಿಎ 2011 25.06.2011 ಚಂದ್ರಕಲಾ, ಪ್ರದ.ಸ 
ಬ 

[a 

KSSSP - ಆಸಾಂನಿ ನಿರ್ವಹಿಸುವ ಸಾಂಖ್ಯಿಕ ಚಟುವಟಿಕೆಗಳಡಿ 

61 ಆಸಾಂನಿ 61 ಕೆಎಸ್‌ಎಸ್‌ಡಿಎ 2011 27.06.2011 ಸಾದೀಖ್‌, ಸ.ಸಾಂ.ಅ 
ಸಾಧನೆಯ ಪ್ರಗತಿ ಪರಿಶೀಲನಾ ಸಭೆ 
KSSSP - 2011-12ನೇ ಸಾಲಿನಲ್ಲಿ ಗಣಕಯಂತ್ರದ ತರಬೇತಿ 

62 ಕ ಗ ಆಸಾಂನಿ 62 ಕೆಎಸ್‌ಎಸ್‌ಡಿಎ 2011 07.07.2011 ಸಾದೀಖ್‌, ಸ.ಸಾಂ.ಅ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕುರಿತು 
ಕೆಎಸ್‌ಎಸ್‌ಡಿಎ - 2011-12 ಎಸಿ ಬಿಲ್ಲುಗಳನ್ನು ಮಂಜೂರು 

63 ಹ ಆಸಾಂನಿ 63 ಕೆಎಸ್‌ಎಸ್‌ಡಿಎ 2011 23.07.2011 ಚಂದಕಲಾ, ಪ್ರದ.ಸ 
ಮಾಡುವ ಮತ್ತು ಪಾವತಿಸುವ ಕುರಿತು ಕ. 
Conduct of High Level Steering Committee Meeting on 155೧ 

64 DES 64 KSSDA 2011 29.07.2011 ಸಾದೀಖ್‌, ಸ.ಸಾಂ.ಅ 
and Joint Review Commission Meetings 
Estimates of DDP - Training to ZP personnal in Compilation of 

65 ತೆ DES 65 45504 2011 30.07.2011 ಮಂಜುಳ, ಸಾಂ.ನಿ 
ಕೆಎಸ್‌ಎಸ್‌ಡಿಎ ಕಚೇರಿಯ ಪ್ರೋಗ್ರಾಮರ್‌ಗಳ ಹಾಜರಾತಿ ವಿವರ 

66 ಆಸಾಂನಿ 66 ಕೆಎಸ್‌ಎಸ್‌ಡಿಎ 2011 30.07.2011 ಮೋಹನ ಕುಮಾರಿ, ದ್ವಿದ.ಸ 
ಕಳುಹಿಸುವ ಕುರಿತು ಕ 
ಕೆಎಸ್‌ಎಸ್‌ಡಿಎ - ಆಗಸ್‌ ತಿಂಗಳ ಡಿಸಿ ಬಿಲ್ಲುಗಳನ್ನು ಮಂಜೂರು 

67 ಎ & ಆಸಾಂನಿ 67 ಕೆಎಸ್‌ಎಸ್‌ಡಿಎ 2011 02.08.2011 ಚಂದಕಲಾ, ಪ್ರದ.ಸ 





ಮಾಡುವ & ಪಾವತಿಸುವ ಕುರಿತು 

































































೩೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ಶು ಷರಾ 
ಇಚ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
ಸಂ 

$ 

ಕೆಎಸ್‌ಎಸ್‌ಡಿಎ - ಪ್ರಧಾನ ಕಾರ್ಯದರ್ಶಿಗಳು ಯೋಜನಾ 

68 ನಿರ್ದೇಶಕರಿಗೆ Black Berry Mobile ಖರೀದಿಸುವ ಕುರಿತು ಆಸಾಂನಿ 68 ಕೆಎಸ್‌ಎಸ್‌ಡಿಎ 2011 09.08.2011 ಚಂದಕಲಾ, ಪ್ರ.ದ.ಸ 

69 Workshop relating of Implimentation of the ISSP ಆಸಾಂನಿ 69 ಕೆಎಸ್‌ಎಸ್‌ಡಿಎ 2011 02.09.2011 ಸಾದೀಖ್‌, ಸ.ಸಾಂ.ಅ 
September -ತಿ೦ಗಳ DC Billಗಳನ್ನು ಮಂಜೂರು ಮಾಡುವ & 

ಸ್‌ಎಸ್‌. pel 

70 RE ಆಸಾಂನಿ 70 ಕೆಎಸ್‌ಎಸ್‌ಡಿಎ 201 02.09.2011 ಸಾದೀಖ್‌, ಸ.ಸಾಂ.ಅ 
ಜಿಲ್ಲಾದಾಯ ಅಂದಾಜು ಸ್ಥಳೀಯ ಸಂಸ್ಥೆಗಳ ಅಂಕಿ ಅಂಶಗಳು, ಬೆಲೆ 

71 ಸೂಚ್ಯಾಂಕ ತಯಾರಿಕೆ ಮತ್ತಿತರೆ ವಿಷಯಗಳಲ್ಲಿ ೦೦೧81801 ಗಳಿಗೆ ಆಸಾಂನಿ 71 ಕೆಎಸ್‌ಎಸ್‌ಡಿಎ 2011 06.09.2011 ವೆಂಕಟಚಲಪತಿ, ಸ.ಸಾಂ.ಅ 
ತರಬೇತಿ ನೀಡುವ ಬಗ್ಗೆ 

72 ಸಭೆಗಳಲ್ಲಿ ಭಾಗವಹಿಸುವ ಇತರೆ ವಿಷಯಗಳು ಆಸಾಂನಿ 72 ಕೆಎಸ್‌ಎಸ್‌ಡಿಎ 2011 17.09.2011 ಸಾದೀಖ್‌, ಸ.ಸಾಂ.ಅ 

73 | ಹೊರಗುತ್ತಿಗೆ ಆಧಾರದ ನೌಕರರಿಗೆ 7ಸಿ/0& ಪಾವತಿಸುವ ಕುರಿತು ಆಸಾಂನಿ 73 ಕೆಎಸ್‌ಎಸ್‌ಡಿಎ 2011 22.09.2011 ಚಂದ್ರಕಲಾ, ಪ್ರದ.ಸ 

74 Feed back on experience of KSSSP- Reporting to GOI ಆಸಾಂನಿ 74 ಕೆಎಸ್‌ಎಸ್‌ಡಿಎ 2011 23.09.2011 ಸಾದೀಖ್‌, ಸ.ಸಾಂ.ಅ 
KSSSP - Statistical Advicacy workshop of DCs, CEOs, CPOs, 

75 ಆಸಾಂನಿ 75 ಕೆಎಸ್‌ಎಸ್‌ಡಿಎ 201 24.09.2011 ಸಾದೀಖ್‌, ಸ.ಸಾಂ.ಅ 
DSOs at Division Level 

76 (555೧ ಅಂಕಿ ಅಂಶಗಳ ಗುಣಮಟ್ಟದ ಸುಧಾರಣೆ ಕುರಿತು ಆಸಾಂನಿ 76 ಕೆಎಸ್‌ಎಸ್‌ಡಿಎ 2011 26.09.2011 ಸಾದೀಖ್‌, ಸ.ಸಾಂ.ಅ 
ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆ ಹಾಗೂ 

77 13ನೇ ಹಣಕಾಸು ಆಯೋಗದ ವೆಚ್ಚದಡಿ ಜಿಲ್ಲಾ ಮತ್ತು ರಾಜ್ಯ ಸಾಂಖ್ಯಿಕ ಆಸಾಂನಿ 77 ಕೆಎಸ್‌ಎಸ್‌ಡಿಎ 201 01.10.2011 ಮಂಜುಳ, ಸಾಂ.ನಿ 
ವ್ಯವಸ್ಥೆ ಬಲವರ್ಧನೆ - ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ರಚನೆ 
October -ತಿ೦ಂಗಳ ೦೮೦ Bill ಗಳನ್ನು ಮಂಜೂರು ಮಾಡುವ & 

78 ಆಸಾಂನಿ 78 ಕೆಎಸ್‌ಎಸ್‌ಡಿಎ 2011 01.10.2011 ಚಂದಕಲಾ, ಪ್ರದ.ಸ 
ಪಾವತಿಸುವ ಕುರಿತು ನ 
KSSSP - 2011-12 ನೇ ಸಾಲಿನ ಕ್ರಿಯಾ ಯೋಜನೆಗೆ ಅನುಮೋದನೆ 

79 ಆಸಾಂನಿ 79 ಕೆಎಸ್‌ಎಸ್‌ಡಿಎ 2011 14.10.2011 ಸಾದೀಖ್‌, ಸ.ಸಾಂ.ಅ 





ಬಗ್ಗೆ 







































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೭೯ 
ಶಮ ಷರಾ 
ಸಜ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
ಸಂ 

p) 
(556೧- ಯೋಜನೆಯಡಿ 107. ಚಟುವಟಿಕೆಯಡಿ ಎಲ್ಲಾ 

80 ಸ ಆಸಾಂನಿ 80 ಕೆಎಸ್‌ಎಸ್‌ಡಿಎ 201 22.10.2011 ಸಾದೀಖ್‌, ಸ.ಸಾಂ.ಅ 

ಜಿ.ಸಂ.ಸಂ. ಮತ್ತು ಕ.ಕಚೇರಿಗೆ 00019: ಒದಗಿಸುವ ಬಗ್ಗೆ 
November -ತಿ೦ಗಳ DC Bill ಗಳನ್ನು ಮಂಜೂರು ಮಾಡುವ & 

81 ಆಸಾಂನಿ 81 ಕೆಎಸ್‌ಎಸ್‌ಡಿಎ 2011 02.11.2011 ಚಂದಕಲಾ, ಪ್ರದ.ಸ 
ಪಾವತಿಸುವ ಕುರಿತು ಸ 

82 ಕೆಎಸ್‌ಎಸ್‌ಡಿಎ ಕಚೇರಿಯ ಸಿಬ್ಬಂದಿಗಳ ಪರಿವೀಕ್ಷಣೆ ಕುರಿತು ಆಸಾಂನಿ 82 ಕೆಎಸ್‌ಎಸ್‌ಡಿಎ 2011 02.11.2011 ಮೋಹನ ಕುಮಾರಿ, ದ್ವಿದಸ 

Establishment of Planning Programme Monitoring Evaluation 

83 Se) nad ಆಸಾಂನಿ 83 ಕೆಎಸ್‌ಎಸ್‌ಡಿಎ 2011 09.11.2011 ಸಾದೀಖ್‌, ಸ.ಸಾಂ.ಅ 
and Statistics Training Installed 

84 | ಶ್ರೀ ಬಿ.ವಿ.ಗೌಡರ ಅಧೀಕ್ಷಕರು ಇವರ ನಿಯೋಜನೆ ಕಡತ ಆಸಾಂನಿ 84 ಕೆಎಸ್‌ಎಸ್‌ಡಿಎ 2011 21.11.2011 ಚಂದಕಲಾ, ಪ್ರದ.ಸ 

85 2011-12 ನೇ ಸಾಲಿನ ಆರ್ಥಿಕ ಸಮೀಕ್ಷೆ ವರದಿ ತಯಾರಿಸುವ ಕುರಿತು ಆಸಾಂನಿ 85 ಕೆಎಸ್‌ಎಸ್‌ಡಿಎ 2011 21.11.2011 ಸಾದೀಖ್‌, ಸ.ಸಾಂ.ಅ 

86 ಪ್ರಥಾಮಿಕ ಕಾರ್ಯಕರ್ತರಿಗೆ ತರಬೇತಿ ನೀಡುವ ಕುರಿತು ಆಸಾಂನಿ 86 ಕೆಎಸ್‌ಎಸ್‌ಡಿಎ 2011 22.11.2011 ಸಾದೀಖ್‌, ಸ.ಸಾಂ.ಅ 
E- Procurement ಇ೦ದ Ddigital Signature Certificate 

87 ಆಸಾಂನಿ 87 ಕೆಎಸ್‌ಎಸ್‌ಡಿಎ 2011 24.11.2011 ಸಾದೀಖ್‌, ಸ.ಸಾಂ.ಅ 
ಪಡೆಯುವ ದ್ದೆ 

December -ತಿ೦ಗಳ 00 Bill ಗಳನ್ನು ಮಂಜೂರು ಮಾಡುವ & 

88 ಆಸಾಂನಿ 88 ಕೆಎಸ್‌ಎಸ್‌ಡಿಎ 2011 03.12.2011 ಚಂದ್ರಕಲಾ, ಪ್ರದ.ಸ 
ಪಾವತಿಸುವ ಕುರಿತು ದ್‌ ತ 
ವಿಧಾನ ಪರಿಷತ್ತಿನ ಸದಸ್ಯರ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರ ನೀಡುವ 

89 ಡೆ pl ಷ್ಟ ಆಸಾಂನಿ 89 ಕೆಎಸ್‌ಎಸ್‌ಡಿಎ 201 03.12.2011 ಚಂದ್ರಕಲಾ, ಪ್ರದ.ಸ 
ಕುರಿತು 4. ಣೆ 

90 KSSSP 2011-12 ನೇ ಸಾಲಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಆಸಾಂನಿ 90 ಕೆಎಸ್‌ಎಸ್‌ಡಿಎ 2011 05.12.2011 ಸಾದೀಖ್‌, ಸ.ಸಾಂ.ಅ 

91 Reliance Data Card ಅನ್ನು ಉಪಯೋಗಿಸುವ ಕುರಿತು ಆಸಾಂನಿ 91 ಕೆಎಸ್‌ಎಸ್‌ಡಿಎ 2011 20.12.2011 ಚಂದ್ರಕಲಾ, ಪ್ರದ.ಸ 

92 ಅಧಿಕಾರಿಗಳ ಪ್ರಭಾರ ವಹಿಸಿಕೊಳ್ಳುವ ಬಗ್ಗೆ ಆಸಾಂನಿ 92 ಕೆಎಸ್‌ಎಸ್‌ಡಿಎ 2011 20.12.2011 ಚಂದಕಲಾ, ಪ್ರ.ದ.ಸ 
Preparation of Detailed Project Report to improve the 

93 Statistical Environment in - Agriculture and allied sector DES 93 KSSDA 2011 27.12.2011 ಸಾದೀಖ್‌, ಸ.ಸಾಂ.ಅ 





Statistics 




















ಭಾಗ ೩ 












































೩೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ 
ಕ್ರಮ ಷರಾ 
ಹ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು ಇ 
ಸಂ 
ಬು 
Preparation of Detailed Project Report to improve the 
94 Statistical Environment in - Human resources and retaled DES 94 KSSDA 2011 27.12.2011 ಸಾದೀಖ್‌, ಸ.ಸಾಂ.ಅ 
Statistics 
Preparation of Detailed Project Report to improve the 
95 Statistical Environment in - Regional Account Statistics DES 95 KSSDA 2011 27.12.2011 ಸಾದೀಖ್‌, ಸ.ಸಾಂ.ಅ 
Preparation of Detailed Project Report to improve the 
ಇ ಇ 
96 Statistical Environment in - Infrastructure Statistics 35596/1290 2011 REO ಸಾಧ 
Preparation of Detailed Project Report to improve the 
97 Statistical Environment in - State and district Statistical DES 97 KSSDA 2011 27.12.2011 ಸಾದೀಖ್‌, ಸ.ಸಾಂ.ಅ 
System 
ಕಚೇರಿ ಸಿಬಂದಿಯವರು ವಿಳಂಬವಾಗಿ ಕಚೇರಿಗೆ ಹಾಜರಾಗುತಿರುವ 
98 p ತ ಆಸಾಂನಿ 98 ಕೆಎಸ್‌ಎಸ್‌ಡಿಎ 2011 28.12.2011 ಚಂದ್ರಕಲಾ, ಪ್ರ.ದ.ಸ 
ಕುರಿತು WN ತ 
Consultation framework - workshops for data producers, 
99 ಆಸಾಂನಿ 99 ಕೆಎಸ್‌ಎಸ್‌ಡಿಎ 2011 30.12.2011 ಸಾದೀಖ್‌, ಸ.ಸಾಂ.ಅ 
users, providers, researche and analysts 
2012 
19" Confernce of the Central & State Statistical Organization 
1 DES 01 KSSDA 2021 02.01.2012 ಸಾದೀಖ್‌, ಸ.ಸಾಂ.ಅ 
(೧೮೦೦೨55೦) 
January -ತಿ೦ಂಗಳ 200 8॥ ಗಳನ್ನು ಮಂಜೂರು ಮಾಡುವ & 
2 ಆಸಾಂನಿ 02 ಕೆಎಸ್‌ಎಸ್‌ಡಿಎ 2012 02.01.2012 ಚಂದ್ರಕಲಾ, ಪ್ರದ.ಸ 
ಪಾವತಿಸುವ ಕುರಿತು ೨. 
ವಿವಿಧ ವೆಚ್ಚಗಳನು ಭರಿಸುವ ಕುರಿತು (0016, Tea.. 
3 iE ಆಸಾಂನಿ 03 ಕೆಎಸ್‌ಎಸ್‌ಡಿಎ 2012 07.01.2012 ಚಂದ್ರಕಲಾ, ಪ್ರದ.ಸ 
ವಿವಿಧ ವಿಷಯಗಳಲ್ಲಿ ನಿರ್ದೇಶನಾಲಯ ಕೋರುವ ವಿವರಗಳಿಗೆ 
4 ಆಸಾಂನಿ 04 ಕೆಎಸ್‌ಎಸ್‌ಡಿಎ 2012 11.01.2012 ಮೋಹನ ಕುಮಾರಿ, ದ್ವಿದ.ಸ 





ಮಾಹಿತಿ ನೀಡುವ ಕುರಿತು 

































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ೩೭೮೧ 
ಶಮ ಷರಾ 
ಇ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
A 

ಲ 

ಹೊರಗುತ್ತಿಗೆ ಆಧಾರದ ಮೇಲೆ ಸಾಂಖ್ಯಿಕ ಅಧಿಕಾರಿಯನ್ನು ನೇಮಕ 

4 ಇ ರಿ ಆಸಾಂನಿ 4% ಕೆಎಸ್‌ಎಸ್‌ಡಿಎ 2012 11.01.2012 ಚಂದಕಲಾ, ಪ್ರ.ದ.ಸ 
ಮಾಡುವ ಬಗ್ಗೆ ಫ್‌ ನ 
ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ Programme Cosultants ಗಳ 

5 | ಪ್ರಯಾಣ ಭತ್ಯೆಯನ್ನು ಪಾವತಿಸುವ ಕುರಿತು ಆಸಾಂನಿ 05 ಕೆಎಸ್‌ಎಸ್‌ಡಿಎ 2012 11.01.2012 ಚಂದ್ರಕಲಾ, ಪ್ರದ.ಸ 
ಸಾಂಖ್ಲಿಕ ಬಲವರ್ಧನೆಯ ವವಸ್ಥೆ ಅಡಿಯಲ್ಲಿ ಬಿಡುಗಡೆ ಮಾಡಿದ 

6 ಸ ಪ ಆಸಾಂನಿ 06 ಕೆಎಸ್‌ಎಸ್‌ಡಿಎ 2012 23.01.2012 ಚಂದ್ರಕಲಾ, ಪ್ರದ.ಸ 
ಅನುದಾನದ ಕಡತ ಲ ಶ್ರ 
Sri K. Gururaj Rao, |.) ಇವರ ವೇತನ ೩&೩ ಇತರೆ ವಿಷಯಗಳ 

7 ಪ ಆಸಾಂನಿ 07 ಕೆಎಸ್‌ಎಸ್‌ಡಿಎ 2012 23.01.2012 ಚಂದಕಲಾ, ಪ್ರದ.ಸ 
Sri B.S.Hiremath, Project Director, KSSDA ಇವರ 2012 ನೇ 

ಣಾ 

8 ಸಾಲಿನ ಸಾಂದರ್ಭಿಕ ರಜೆ ಕಡತ ಆಸಾಂನಿ 08 ಕೆಎಸ್‌ಎಸ್‌ಡಿಎ 2012 24.01.2012 ಚಂದಕಲಾ, ಪ್ರದ.ಸ 

9 ಕೆಎಸ್‌ಎಸ್‌ಡಿಎ ಸಿಬ್ಬಂದಿಯ ಸಾಂದರ್ಭಿಕ ರಜೆಯ ಪತ್ರ ಆಸಾಂನಿ 09 ಕೆಎಸ್‌ಎಸ್‌ಡಿಎ 2012 02.02.2012 ಚಂದಕಲಾ, ಪ್ರದ.ಸ 
February -2012ರ ಮಾಹೆಯ 06 Billಗಳನ್ನು ಮಂಜೂರು 

10 ಆಸಾಂನಿ 10 ಕೆಎಸ್‌ಎಸ್‌ಡಿಎ 2012 02.02.2012 ಚಂದಕಲಾ, ಪ್ರ.ದ.ಸ 
ಮಾಡುವ & ಪಾವತಿಸುವ ಕುರಿತು wk 
ಶ್ರೀ ಎಲ್‌.ಎಸ್‌. ಶೀನಿವಾಸ, ಉಪ ನಿರ್ದೇಶಕರು, ಕೆಎಸ್‌ಎಸ್‌ಡಿಎ 

11 pe ಡು ಆಸಾಂನಿ 11 ಕೆಎಸ್‌ಎಸ್‌ಡಿಎ 2012 15.02.2012 ಚಂದಕಲಾ, ಪ್ರ.ದ.ಸ 
ಇವರ 2012 ನೇ ಸಾಲಿನ ಸಾಂದರ್ಭಿಕ ರಜೆ ನ್‌ 
ಚಟುವಟಿಕೆ - ಬೆಳೆ ಕ್ಷೇತ್ರ ಮತ್ತು ಉತ್ಪಾದನಾ ಅಂಕಿ ಅಂಶಗಳು - 

12 ಮಾಹಿತಿ ಹಕ್ಕು ಅಧಿನಿಯಮದಡಿ ಕೋರಲ್ಪಡುವ ಮಾಹಿತಿ ಒದಗಿಸುವ ಆಸಾಂನಿ 12 ಕೆಎಸ್‌ಎಸ್‌ಡಿಎ 2012 15.02.2012 ಮಂಜುಳ, ಸಾಂ.ನಿ 
ಕುರಿತು 

13 555೧ - ಹಾಸನ ಜಿಲ್ಲೆಗೆ ಕಚೇರಿಗೆ ಕಟ್ಟಡ ನಿರ್ಮಾಣದ ಕುರಿತು ಆಸಾಂನಿ 13 ಕೆಎಸ್‌ಎಸ್‌ಡಿಎ 2012 15.02.2012 ಮೋಹನ ಕುಮಾರಿ, ದ್ವಿದ.ಸ 

14 ಶ್ರೀ ವೆಂಕಟಚಲಪತಿ.ಎಂ, ಸ.ಸಾಂ.ಅ, ಇವರ ವೈಯಕ್ತಿಕ ಕಡತ ಆಸಾಂನಿ 14 ಕೆಎಸ್‌ಎಸ್‌ಡಿಎ 2012 23.02.2012 ಚಂದಕಲಾ, ಪ್ರದ.ಸ 

15 e -filing (TDS) ಆಸಾಂನಿ 15 ಕೆಎಸ್‌ಎಸ್‌ಡಿಎ 2012 28.02.2012 ಚಂದಕಲಾ, ಪ್ರ.ದ.ಸ 




































































೩೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೧, ೨೦೧೨ ಭಾಗ ೩ 
ತ್ರಾ ಷರಾ 
ಜ್‌ ವಿಷಯ ಕಡತ ಸಂಖ್ಯೆ ಪ್ರಾರಂಭಿಸಿದ ದಿನಾಂಕ ನಿರ್ವಹಿಸುವ ಸಿಬ್ಬಂದಿಯ ಹೆಸರು 
೫ 

ಬ 
March - 2012 ರ ಮಾಹೆಯ 20 8॥ ಗಳನ್ನು ಮಂಜೂರು 
16 ಆಸಾಂನಿ 16 ಕೆಎಸ್‌ಎಸ್‌ಡಿಎ 2012 02.03.2012 ಚಂದ್ರಕಲಾ, ಪ್ರದ.ಸ 
ಮಾಡುವ & ಪಾವತಿಸುವ ಕುರಿತು 
ಜಿಲ್ಲಾ ಸಂಖ್ಕಾ ಸಂಗ್ರಹಣಾಧಿಕಾರಿಗಳ 2012ರ ದಿನಚರಿ ಪರಿಶೀಲನೆ 
17 ಜಾ ೨ ಆಸಾಂನಿ 17 ಕೆಎಸ್‌ಎಸ್‌ಡಿಎ 2012 08.03.2012 ಮೋಹನ ಕುಮಾರಿ, ದ್ವಿದ.ಸ 
550% ಇಂದ ಬಿಡುಗಡೆಯಾಗುವ ಅನುದಾನದಲ್ಲಿ ಆರ್ಥಿಕ ಶಿಸ್ತನ್ನು 
18 ಮತ್ತು ನಿಯಮಗಲನ್ನು ಪಾಲಿಸುವ ಕುರಿತು - ಸುತ್ತೋಲೆಯನ್ನು ಆಸಾಂನಿ 18 ಕೆಎಸ್‌ಎಸ್‌ಡಿಎ 2012 20.03.2012 ಚಂದ್ರಕಲಾ, ಪ್ರದ.ಸ 
ಹೊರಡಿಸುವ ಬಗ್ಗೆ 
ನ ತ ಣ್‌ ಈ 
19 (555೧ - Public Asset Mapping and Monitoring System ಆಸಾಂನಿ 19 ಕೆಎಸ್‌ಎಸ್‌ಡಿಎ 2012 22.03.2012 ಸಾದೀಖ್‌, ಸ.ಸಾಂ.ಅ 
20 (555೧ - Crop Inventary and ೬0೦೩೦೧ ಆಸಾಂನಿ 20 ಕೆಎಸ್‌ಎಸ್‌ಡಿಎ 2012 22.03.2012 ಸಾದೀಖ್‌, ಸ.ಸಾಂ.ಅ 
ಮಾಹಿತಿಯನ್ನು ಅಧಿನಿಯಮದಡಿ ಸ್ವೀಕರಿಸಿದ ಶುಲ್ಕನ್ನು ಸರ್ಕಾರಕ್ಕೆ 
21 ಈ ತ ¥ ಆಸಾಂನಿ 21 ಕೆಎಸ್‌ಎಸ್‌ಡಿಎ 2012 30.03.2012 ಚಂದ್ರಕಲಾ, ಪ್ರದ.ಸ 
ಜಮೆ ಮಾಡುವ ಕುರಿತು 
ಯೋಜನಾ ನಿರ್ದೇತಕರು 
ಪಿ.ಆರ್‌. 707 


ಇ ಇಡಿ ನ್‌ ಗ್‌ pee ಗೆ 
ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ ಅಭಿವೃದ್ಧಿ ಸಂಸ್ಥೆ 


(ಕೆಎಸ್‌ಎಸ್‌ಡಿಎ) ಬೆಂಗಳೂರು 
2 





ಭಾಗ -೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ೩೭೮೩ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಅಧಿಸೂಚನೆ ಮಂಡಿಕಲ್‌ ಹೋಬಳಿ 


ಸಂ. : ಡಿವಿಎಸ್‌/ಸಿಆರ್‌/0/2011-12, ದಿನಾಂಕ : 28-4-2012 
ಚಿಕ್ಕಬಳ್ಳಾಪುರ ತಾಲ್ಲೂಕಿಗೆ ಸಂಬಂಧಿಸಿದ ಅಧಿಸೂಚಿತ ಸಂಸ್ಥೆಗಳು ಹೊಂದಿರುವ ಸ್ಥಿರ ಅಸ್ತಿಯ ವಿವರಗಳು 















































ಕ್ರ ದೇವಾಲಯದ ಹೆಸರು ಮತ್ತು ಸರ್ವೆ ನಂ/ ವಿಸ್ತೀರ್ಣ 
ಸಂ ಗ್ರಾಮ ಅಸೆಸ್‌ಮೆಂಟ್‌ ನಂ ಖಾತೆ ಸಂಖ್ಯೆ ಎ ಗು ಚಕ್ಕುಬಂದಿ 
1 2 3 4 5 6 
ಪೂರ್ವ ಸ.ನಂ.9/2ರ ಉಳಿಕೆ ಜಮೀನು 
ಶ್ರೀ ಚನ್ನರಾಯಸ್ವಾಮಿ ದೇವಾಲಯ, ಪಶ್ಚಿಮ: ಸ.ನಂ.9/2ರ ಉಳಿಕೆ ಜಮೀನು 
1 ಬ ಸ.ನಂ.9/2 0-04 
ಪಾಪಿನಾಯಕನಹಳ್ಳಿ ಉತ್ತರ: ಸ.ನಂ.9/2ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.9/2ರ ಉಳಿಕೆ ಜಮೀನು 
ಪೂರ್ವ: ರಸ್ತೆ 
(ಬಡು) es ಪಶ್ಚಿಮ: | ಹೆಜ್‌.ಎಲ್‌.ನಂ.19/9 
2 ಶ್ರೀ ಚನ್ನರಾಯಸ್ತಾಮಿ, 0- 0 1/2 
RENN 20/2 ಉತ್ತರ: ರಸ್ತೆ 
ದಾಸರೇನಹಳ್ಳಿ ಮು fr) 
ದಕ್ಷಿಣ: ರಸ್ತೆ 
C0) ದಂ 
ಪೂರ್ವ: ಸ.ನಂ.9/7 
ಪಶ್ಚಿಮ: ಗ್ರಾಮಠಾಣದ ಖಾಲಿಜಾಗ 
ಶ್ರೀ ಆಂಜನೇಯಸ್ಸಾಮಿ. ಹೆಚ್‌.ಎಲ್‌.ನಂ | 
3 3 - 0-05 
ರೆಡಿಹಳಿ 3/3 
ಸ ಉತ್ತರ: ಗ್ರಾಮಠಾಣದ ಖಾಲಿಜಾಗ 
ದಕ್ಷಿಣ: ರಸ್ತೆ 
ಯ ದಂ 

























































































೩೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ಭಾಗ - ೩ 
1 2 3 4 5 6 
ಪೂರ್ವ: ಹೆಚ್‌.ಎಲ್‌.ನಂ.123 
ಶ್ರೀ ಆಂಜನೇಯಸ್ವಾಮಿ, ಹೆಚ್‌.ಎಲ್‌.ನಂ ಬಮ ಥಜ್‌ನಿಲ್‌ ನರ 
4 ಘು 0-02 1/2 
ಹರಿಸ್ಥಳ 2/2 ಉತ್ತರ: ರಸ್ತೆ 
ದಕ್ಷಿಣ: ಹೆಚ್‌.ಎಲ್‌.ನಂ.22/23 
ಪೂರ್ವ: ಹೆಚ್‌.ಎಲ್‌.ನಂ.32/34 
ಪಶ್ಚಿಮ: ಗ್ರಾಮಠಾಣದ ಖಾಲಿಜಾಗ 
ಶ್ರೀ ಚನ್ನಕೇಶವಸ್ವಾಮಿ, ಹೆಚ್‌.ಎಲ್‌.ನಂ 
5 0-04 ಗಣಪತಿ ದೇವಸ್ಥಾನ ಮತ್ತು ಗ್ರಾಮಠಾಣಾದ 
ಚಿಕ್ಕಪ್ಯಾಯಲಗುರ್ಕಿ 31/ ಇಷ್ಟ ಸ್ಥಾನ ಮತ್ತು ಗ್ರಾಮಠಾಣ 
ಉತ್ತರ: ಖಾಲಿಜಾಗ 
ದಕ್ಷಿಣ: ಹೆಚ್‌.ಎಲ್‌.ನಂ.30/32 
ಪೂರ್ವ: ಹೆಚ್‌.ಎಲ್‌.ನಂ.65/67 
6 ಶ್ರೀ ಆವುಲಕೊಂಡರಾಯಸ್ವಾಮಿ, ಹೆಚ್‌.ಎಲ್‌.ನಂ iol ಪಶ್ಚಿಮ: ರಸ್ತೆ 
ಗೌಡನಹಳ್ಳಿ 66/68 ಉತ್ತರ: ಹೆಚ್‌.ಎಲ್‌.ನಂ.67/69 
ದಕ್ಷಿಣ: ರಸ್ತೆ 
ಪೂರ್ವ: ಸ.ನಂ.33/6ರ ಉಳಿಕೆ ಜಮೀನು 
ಪಶ್ಚಿಮ: ಸ.ನಂ.41ರ ಜಮೀ 
7 ಶ್ರೀ ತಿರುಮಲದೇವರು. ಬಿಸ್ನೇಗಾರಹಳ್ಳಿ ಸ.ನಂ.33/6 0-1 1/4 ಕ್ತ ಸನ ಷು 
ಉತ್ತರ: ಸ.ನಂ.42ರ ಜಮೀನು 
ದಕ್ಷಿಣ: ಸ.ನಂ.33/6ರ ಉಳಿಕೆ ಜಮೀನು 
ಪೂರ್ವ: ಸ.ನಂ.104 
ಪಶ್ಚಿಮ: ಶಾಲಾ ಮೈದಾನ 
ಶ್ರೀ ಆಂಜನೇಯಸ್ವಾಮಿ, ಬ 
8 ಚ ನ ಸ.ನಂ.104 0-04 ಉತ್ತರ: ರಸ್ತೆ 
ಅಡ್ಡಗಲ್ಲು 
ದಕ್ಷಿಣ: ಸ.ನಂ.104 





























ಭಾಗ -೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 































































































1 2 3 4 5 6 
ಪೂರ್ವ: ಸ.ನಂ.149/ರ ಉಳಿಕೆ ಜಮೀನು 
ಶ್ರೀ ಚನರಾಯಸಾಮಿ, ಪಶ್ಚಿಮ: ಸ.ನಂ.149/ರ ಉಳಿಕೆ ಜಮೀ 
9 5 ಹ ಜು ಸ.ನಂ.149/1 0-01 3/4 ಕ್ತ ನ ನು 
ಬ ಉತ್ತರ: ಸ.ನಂ.149/ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.149/ರ ಉಳಿಕೆ ಜಮೀನು 
ಪೂರ್ವ: ಗ್ರಾಮ ಪಂಚಾಯ್ತಿ ಕಾರ್ಯಾಲಯ 
ನ್‌ | ಮಿ 
10 ಶೀ SNS ಹೆಚ್‌.ಎಲ್‌.ನಂ.84 0-02 ಪಶ್ಚಿಮ: ತ್ತ 
ಜುಂ ಉತ್ತರ: ಹೆಚ್‌.ಎಲ್‌.ನಂ.95 
ದಕಿಣ: ರಸೆ 
ಯ ಮು 
ಪೂರ್ವ: ಸ.ನಂ.1 ರ ಉಳಿಕೆ 
ಶ್ರೀ ಆಂಜನೇಯಸಾಮಿ, ಪಶ್ಚಿಮ ಗ್ರಾಮಠಾಣ 
11 ಸಡಿಲ ಚ ಡಿಕ ಸ.ನಂ.1 0-08 ಥು ತಾ 
್ಲಿಹಳ್ಳಿ (ಮಂಡಿಕಲ್ಲು) ಉತ್ತರ: ಸ.ನಂ.1 ರ ಉಳಿಕೆ 
ದಕ್ಷಿಣ ಸ.ನಂ.25 
ಪೂರ್ವ ರಸ್ತೆ 
ಕ ಎಲ್‌. ಪಶ್ಚಿಮ: ರಸ್ತೆ 
12 ಶ್ರೀ 1 ಹ... ನಂ 0-1 14 ಪಶ್ಚಿ ಸ್ಟೆ 
ಹ 1 ಉತ್ತರ ಭಜನೆ ಮಂದಿರ 
ದಕಿಣ: ರಸೆ 
2 ಮ 
ಪೂರ್ವ ಸ.ನಂ.315ರ ಉಳಿಕೆ ಜಮೀನು 
ಪಶ್ಚಿಮ ಸ.ನಂ.315ರ ಉಳಿಕೆ ಜಮೀ 
13 ಶ್ರೀ ಡೆ ಸ.ನಂ.315 1-00 Ke: ನಥ ಪ 
ಅಧಕ ಉತ್ತರ: ಸ.ನಂ.315ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.315ರ ಉಳಿಕೆ ಜಮೀನು 
ಪೂರ್ವ ಸ.ನಂ.3 ಜಮೀನು 
ಪಶ್ಚಿಮ: ರಸ್ತೆ 
14 NE ಹೆಚ್‌.ಎಲ್‌.ನಂ.45 0-06 _ § 
ಕೇತೇನಹಳ್ಳಿ ಉತ್ತರ: ಹೆಚ್‌.ಎಲ್‌.ನಂ.58 
ದಕಿಣ: ರಸೆ 
ಯ ಮು 



















































































೩೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ಭಾಗ - ೩ 
1 2 3 4 5 6 
ಪೂರ್ವ ರಸ್ತೆ 
ಶ್ರೀ ತಿರುಮಲ ದೇವರು, ಪಶ್ಚಿಮ: ಊರು ಬಾಗಿಲು 
15 ನ EN ಹೆಚ್‌.ಎಲ್‌.ನಂ.12 0-03 ಪ 
ಉತ್ತರ: ಹೆಚ್‌.ಎಲ್‌.ನಂ.18 
ದಕ್ಷಿಣ: ರಸ್ಕೆ / ಓಣಿ 
ಪೂರ್ವ ಹೆಚ್‌.ಎಲ್‌.ನಂ.114 
ಇಲಸ್ನಾಮಿ, ಎಲ್‌. ಪಶ್ಚಿಮ: ರಸ್ತೆ 
16 ಶ್ರೀ ಮ ಹೆಚ್‌. ಚ ನಂ 0-1 3/4 ಪಶ್ಚಿ ಸ್ತೆ 
RE ಉತ್ತರ: ರಸ್ತೆ 
ದಕಿಣ: ರಸ್ತೆ 
ಯ ಮು 
ಪೂರ್ವ ಸ.ನಂ.1/2 ರ ಉಳಿಕೆ ಜಮೀನು 
ನ್‌ ಿ ತ್‌ 
17 ಶ್ರೀ ಕ ಸ.ನಂ.1/2 0-02 172 ಪಶ್ಚಿಮ: ಸ.ನಂ.1/7 ರ ಜಮೀನು 
ಪ್ಲಾರಹುಳ್ಳ ಉತ್ತರ: ಸ.ನಂ.1/2 ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.1/2 ರ ಉಳಿಕೆ ಜಮೀನು 
ಪೂರ್ವ ಹೆಚ್‌.ಎಲ್‌.ನಂ.93 
ಶ್ರೀ ಬಸವಣ್ಣದೇವರು, ಹೆಚ್‌.ಎಲ್‌.ನಂ ಪಶ್ಚಿಮ: ಹೆಚ್‌.ಎಲ್‌.ನಂ.91 
18 0-0 1/2 
ಮಂಡಿಕಲ್ಲು 92 ಉತ್ತರ: ರಸ್ತೆ 
ದಕ್ಷಿಣ: ಹೆಚ್‌.ಎಲ್‌.ನಂ.91 
ಪೂರ್ವ ರಸ್ತೆ 
ಶ್ರೀ ಮಲ್ಲಿಕಾರ್ಜುನಸ್ವಾಮಿ, ಹೆಚ್‌.ಎಲ್‌.ನಂ ಪಶ್ಚಿಮ: ರಸ್ತೆ 
19 0-3 1/2 
ಮಂಡಿಕಲ್ಲು 86 ಉತ್ತರ: ಹೆಚ್‌.ಎಲ್‌.88/104 
ದಕ್ಷಿಣ: ಹೆಚ್‌.ಎಲ್‌.106 
ಪೂರ್ವ ಸ.ನಂ.3 
ಶ್ರೀ ನರಸಿಂಹದೇವರು, ಪಶ್ಚಿಮ: ರಸ್ತೆ 
20 ಸ.ನಂ.3 0-08 1/2 
ನಲ್ಲಪ್ಪನಹಳ್ಳಿ ಉತ್ತರ: ರಸ್ತೆ 
ದಕ್ಷಿಣ: ಸ.ನಂ.3 











































































































ಭಾಗ -೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ೩೭೮೭ 
1 2 3 4 5 6 
ಪೂರ್ವ: ಸ.ನಂ.3/ರ ಉಳಿಕೆ ಜಮೀನು 
ಶ್ರೀ ಚನ್ನರಾಯಸ್ವಾಮಿ, ಪಶ್ಚಿಮ: ರಸ್ತೆ 
21 ಸ.ನಂ.3/ 0-02 
ಸಾದೇನಹಳ್ಳಿ ಉತ್ತರ: ರಸ್ತೆ 
ದಕ್ಷಿಣ: ರಸ್ತೆ 
ಲು ಈ) 
ಪೂರ್ವ: ರಸ್ತೆ 
ಶ್ರೀ ನಂಜುಂಡೇಶ್ವರ ಸ್ವಾಮಿ, ಹೆಚ್‌.ಎಲ್‌.ನಂ ಪಶ್ಚಿಮ: ಪಂಚಾಯ್ತಿ ಜಾಗ ಹೆಚ್‌.ಎಲ್‌.ನಂ.315/2 
22 0-01 3/4 
ಪೆರೇಸಂದ್ರ 317/ಎ ಬ್ಲಾಕ್‌ ಉತ್ತರ: ರಸ್ತೆ 
ದಕ್ಷಿಣ: ರಸ್ತೆ 
ಲು ಈ] 
ಪೂರ್ವ: ಸ.ನಂ.160 ಮತ್ತು 163 ರ ಉಳಿಕೆ ಜಮೀನು 
0-13 
ಸ.ನಂ.160 ಪಶ್ಚಿಮ: ಸ.ನಂ.160 ಮತ್ತು 163 ರ ಉಳಿಕೆ ಜಮೀನು 
23 ಶ್ರೀ ಬೈರವೇಶ್ವರದೇವರು, ಕಾಕಲಚಿಂತೆ 0-12 
ಸ.ನಂ.163 ಉತ್ತರ: ಸ.ನಂ.159 ರ ಜಮೀನು 
0-25 ನ್‌ 
ದಕ್ಷಿಣ: ಸ.ನಂ.163 ರ ಜಮೀನು 
ಪೂರ್ವ: ರಸ್ತೆ 
ಶ್ರೀ ಆಂಜನೇಯಸ್ವಾಮಿ, ಹೆಚ್‌.ಎಲ್‌.ನಂ ಪಶ್ಚಿಮ: ರಸ್ತೆ 
24 0-01 3/4 
ಅರೂರು 67/62 ಉತ್ತರ: ರಸ್ತೆ 
ಹಾಯಿ ಹಾದಿ 
ದಕ್ಷಿಣ: ರಸ್ತೆ 
eA ಹಾದಿ 
ಪೂರ್ವ: ಹೆಚ್‌.ಎಲ್‌.ನಂ.22/3ಸಿ 
ಶ್ರೀ ಆಂಜನೇಯಸ್ವಾಮಿ, ಹೆಚ್‌.ಎಲ್‌.ನಂ ಪಶ್ಚಿಮ: ರಸ್ತೆ 
25 0-02 3/4 ವ 
ಹಳೇಪೆರೇಸಂದ್ರ 22/3ಸಿ ಉತ್ತರ: ಹೆಚ್‌.ಎಲ್‌.ನಂ.23/37 
ದಕ್ಷಿಣ: ರಸ್ತೆ 
eA ಹಾಯಿ 
ಪೂರ್ವ: ಸ.ನಂ.151/3 
ಶ್ರೀ ಆಂಜನೇಯಸ್ವಾಮಿ, ಹೆಚ್‌.ಎಲ್‌.ನಂ ಪಶ್ಚಿಮ: ರಸ್ತೆ 
26 0-02 
ತುಮಕಲಹಳ್ಳಿ 87/91 ಉತ್ತರ: ಅಶ್ವತ್ಥ ಕಟ್ಟೆ ಸ.ನಂ.152/ 
ದಕ್ಷಿಣ: ರಸ್ತೆ 
ಯ ಆಲಿ 








































































































೩೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ಭಾಗ - ೩ 
1 2 3 4 5 6 
ಪೂರ್ವ: ರಸ್ತೆ 
ಹಾದಿ 
ಶ್ರೀ ಹನುಮಂತದೇವರು, ಹೆಚ್‌.ಎಲ್‌.ನಂ ಪಶ್ಚಿಮ: ರಾಜರಾಜೇಶ್ವರಿ ದೇವಸ್ಥಾನ 
27 0-01 3/4 
ಪೆರೇಸಂದ್ರ 536/ಎ ಉತ್ತರ: ವಾಸವಿ ದೇವಸ್ಥಾನ ಮತ್ತು ಹೆಜ್‌.ಎಲ್‌.ನಂ.538 
ದಕ್ಷಿಣ: ರಸ್ತೆ 
ಲು ಈ] 
ಪೂರ್ವ: ಸ.ನಂ.1 ಉಳಿಕೆ ಜಮೀನು 
ಶ್ರೀ ನರಸಿಂಹದೇವರು, ಪಶ್ಚಿಮ: ಸ.ನಂ.1 ಉಳಿಕೆ ಜಮೀನು 
28 ಸ.ನಂ.1 0-15 
ಬಂಡಹಳ್ಳಿ ಉತ್ತರ: ಸ.ನಂ.1 ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.1 ಉಳಿಕೆ ಜಮೀನು 
ಪೂರ್ವ: ಹೆಚ್‌.ಎಲ್‌.ನಂ.14/15 
ಶ್ರೀ ತಿರುಮಲದೇವರು, ಹೆಚ್‌.ಎಲ್‌.ನಂ ಪಶ್ಚಿಮ: ಗ್ರಾಮಠಾಣಾದ ಖಾಲಿಜಾಗ 
29 0-06 1/4 
ಬೋಯಿನಹಳ್ಳಿ 1/ ಉತ್ತರ: ಗ್ರಾಮಠಾಣಾದ ಖಾಲಿಜಾಗ 
ದಕ್ಷಿಣ: ಗ್ರಾಮಠಾಣಾದ ಖಾಲಿಜಾಗ 
ಪೂರ್ವ: ಸ.ನಂ.220ರ ಉಳಿಕೆ ಜಮೀನು 
ಪಶ್ಚಿಮ: ಸ.ನಂ.220ರ ಉಳಿಕೆ ಜಮೀನು 
30 ಶ್ರೀ ಸಾದಲಮ್ಮದೇವರು, ಕೂತನಹಳ್ಳಿ ಸ.ನಂ.220 0-02 
ಉತ್ತರ: ಸ.ನಂ.220ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.220ರ ಉಳಿಕೆ ಜಮೀನು 
ಪೂರ್ವ: ಸ.ನಂ.2ರ ಉಳಿಕೆ ಜಮೀನು 
ಶ್ರೀ ಪಟಾಲಮ್ಮ ದೇವರು, ಪಶ್ಚಿಮ: ಕೆರೆ 
31 ಸ.ನಂ.2 0-04 
ರೆಡ್ಡಿಹಳ್ಳಿ ಉತ್ತರ: ಸ.ನಂ.2ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.2ರ ಉಳಿಕೆ ಜಮೀನು 
ಪೂರ್ವ: ಸ.ನಂ.12/2ರ ಉಳಿಕೆ ಜಮೀನು 
ಶ್ರೀ ಅಹೋಬಲ ಲಕ್ಷ್ಮೀನರಸಿಂಹಸ್ವಾಮಿ, ಪಶ್ಚಿಮ: ಸ.ನಂ.12/2ರ ಉಳಿಕೆ ಜಮೀನು 
32 5೫ Kl ಸ.ನಂ.12/2 0-03 
ಚಿಕ್ಕನಾಗವಳ್ಳಿ ಉತ್ತರ: ಸ.ನಂ.12/2ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.12/2ರ ಉಳಿಕೆ ಜಮೀನು 





























ಭಾಗ -೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ೩೭೮೯ 

































































1 2 3 4 5 6 
ಪೂರ್ವ ಸ.ನಂ.194 ರ ಉಳಿಕೆ ಜಮೀನು 
ಶೀ ಸಂಗಮೇಶರಸಾಮಿ, ಪಶ್ಚಿಮ: ಸ.ನಂ.194 ರ ಉಳಿಕೆ ಜಮೀನು 
33 ಹ್ಮ 6 ಛು ಸ.ನಂ.194 0-06 
ಪೆರೇಸಂದ್ರ ಉತ್ತರ: ಸ.ನಂ.194 ರ ಉಳಿಕೆ ಜಮೀನು 
ದಕ್ಷಿಣ ಸ.ನಂ.194 ರ ಉಳಿಕೆ ಜಮೀನು 
ಪೂರ್ವ ಸ.ನಂ.1ರ ಜಮೀನು 
ಹೆಚ್‌.ಎಲ್‌.ನಂ ಪಶ್ಚಿಮ: ರಸ್ತೆ 
34 ಶ್ರೀ ಚನ್ನರಾಯಸ್ವಾಮಿ, ಯಲಗಲಹಳ್ಳಿ 0-02 
40 ಉತ್ತರ: ಸ.ನಂ.1ರ ಜಮೀನು 
ದಕ್ಷಿಣ: ಗ್ರಾಮ ಠಾಣಾ ಉಳಿಕೆ 
ಪೂರ್ವ ಸ.ನಂ.4ರೆ ಜಮೀನು 
ಶೀ ತಿರುಮಲ ದೇವರು, ಪಶ್ಚಿಮ: ಸ.ನಂ.4ರೆ ಜಮೀನು 
35 WN ಈ ಹೆಚ್‌.ಎಲ್‌.ನಂ.12 0-1 1/4 
ರಾಮಪಟ್ನ ಉತ್ತರ: ಕಾಲುವೆ 
ದಕಿಣ: ಕಾಲುವೆ 
ಉೃ 
ಪೂರ್ವ ಸ.ನಂ.202 ರ ಉಳಿಕೆ ಜಮೀನು 
ಶ್ರೀ ಆವುಲಕೊಂಡರಾಯಸಾಮಿ, ಪಶ್ಚಿಮ: ಸ.ನಂ.202 ರ ಉಳಿಕೆ ಜಮೀನು 
36 ಷ್ಠ ಇ ಸ.ನಂ.202 1-00 
ಯರ್ರಮಾರೇನಹಳ್ಳಿ (ಆವುಲಬೆಟ್ಟ) ಉತ್ತರ: ಸ.ನಂ.202 ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.202 ರ ಉಳಿಕೆ ಜಮೀನು 
ಪೂರ್ವ ಸ.ನಂ.108ರ ಉಳಿಕೆ ಜಮೀನು 
ಶೀ ತಿರುಮಲದೇವರು ಪಶ್ಚಿಮ: ಸ.ನಂ.108ರ ಉಳಿಕೆ ಜಮೀನು 
37 ಸ್‌ ಸ.ನಂ.108 0-04 
ಬೊಮ್ಮಗಾನಹಳ್ಳಿ ಉತ್ತರ: ಸ.ನಂ.108ರ ಉಳಿಕೆ ಜಮೀನು 
ದಕಿಣ: ರಸೆ 
OY ಇಸ 





























೩೭೯೦ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ಭಾಗ - ೩ 












































1 2 3 4 5 
6 
ಪೂರ್ವ: ಹೆಚ್‌.ಎಲ್‌.ನಂ.79/77 
ಶ್ರೀ ಚನ್ನಕೇಶವಸ್ತಾಮಿ, ಹೆಚ್‌.ಎಲ್‌.ನಂ ಪಶ್ಚಿಮ: ರಸ್ತೆ 
38 ದು ವ 0-04 1/4 8 ೨ 
ಬೊಮಹಳ್ಳಿ 2/2 | 
ಫ್ರಿ ಉತ್ತರ: ಹೆಚ್‌.ಎಲ್‌.ನಂ.82/80 
ದಕ್ಷಿಣ: ಹೆಚ್‌.ಎಲ್‌.ನಂ.82/80 
ಜಿಲ್ಲಾಧಿಕಾರಿಗಳು 
ತಹಸೀಲ್ದಾರ್‌ 


ಚಿಕ್ಕಬಳ್ಳಾಪುರ ತಾಲ್ಲೂಕು 

ಚಿಕ್ಕಬಳ್ಳಾಪುರ ತಾಲ್ಲೂಕು ಕ 
¥ ಚಿಕ್ಕಬಳ್ಳಾಪುರ 

ಚಿಕ್ಕಬಳ್ಳಾಪುರ ೪ 


ಅಧಿಸೂಚನೆ ಕಸಬಾ ಹೋಬಳಿ 
ಸಂ. : ಡಿವಿಎಸ್‌ /ಸಿಆರ್‌/0/2011-12, ದಿನಾಂಕ : 28-4-2012 
ಚಿಕ್ಕಬಳ್ಳಾಪುರ ತಾಲ್ಲೂಕಿಗೆ ಸಂಬಂಧಿಸಿದ ಅಧಿಸೂಚಿತ ಸಂಸ್ಥೆಗಳು ಹೊಂದಿರುವ ಸ್ಥಿರ ಅಸ್ತಿಯ ವಿವರಗಳು 


ದೇವಾಲಯದ ಹೆಸರು ಮತ್ತು ಸರ್ವೆ ನಂ/ 


ಸ್‌ಮೆಂಟ್‌ ನಂ 





eb 


ಶ್ರೀ ಜಿ.ಬಿ -ಆ೦ಜನೇಯಸ್ವಾಮಿ, ಚಿಕ್ಕಬಳ್ಳಾಪುರ 


ಶಿಡ್ಲಘಟ್ಟಬಾಗಿಲು 


ಶ್ರೀ ಹನುಮಂತದೇವರು, ಸಬ್ಬೇನಹಳ್ಳಿ 


ಶ್ರೀ ರಂಗನಾಥಸ್ವಾಮಿ, ಮುಷ್ಟೂರು 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 


ಸ.ನಂ.124 


ಹಾಸ 
oe es 


N 1 


ಪಶ್ಚಿಮ: ಬಾಲಿ ನಿವೇಶನ 
ಹೆ ನಿವೇಶನ 
ಡಾ, 
ಸ ರಲ?7ಪಷಇ 
0 [ಇ 





೩೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ಭಾಗ - ೩ 


ಡ್‌ 


ಪೂ 
ಉ 


Ni 
0: 
| 


| § § 
"೯ 


ಶಿಮ: 
ಸ 
ತ್ತರ: 
ಕ್ಷಿಣ: 
ರ್ವ: 
ಶಿಮ: 
ಸ 
ತ್ತರ: 
ಕಿಣ: 
[0Y 
ಶಿಮ: 
ಸ 
ತ್ತರ: 
ಕಿಣ: 
[0Y 
ರ್ವ: 
ಶಿಮ: 
ಸ 
ತ್ತರ: 
ಕಿಣ: 
[0Y 





ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ೩೭೯೩ 


ಎತ 


| § | 
3 ರಸ್ತೆ 


ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ, ಚಿಕ್ಕಬಳ್ಳಾಪುರ 1 ಖಾತೆ ನಂ.200/195 
ಶಿಡ್ಲಘಟ್ಟಬಾಗಿಲು 

ಆ. 

ಶ್ರೀ ಆಂಜನೇಯಸ್ವಾಮಿ, ಗೊಳ್ಳುಚಿನ್ನಪ್ಪನಹಳ್ಳಿ ಹೆಚ್‌.ಎಲ್‌.ನಂ.17 





೩೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ಭಾಗ - ೩ 


3 


ಬ .6 ೩ (|ಓ. 
ill U 


ಹೆಚ್‌.ಎಲ್‌.ನಂ.41 


TN 


ಣಿ: 


ಶ್ರೀ ವೆಂಕಟರಮಣಸ್ವಾಮಿ. ತಿಪ್ಪೇನಹಳ್ಳಿ ಹೆಚ್‌.ಎಲ್‌.ನಂ.35 


ಶ್ರೀ ರಂಗನಾಥಸ್ವಾಮಿ, ಹುನೇಗಲ್ಲು 
ಶ್ರೀ ಹನುಮಂತದೇವರು, ಗುವ್ವಲಕಾನಹಳ್ಳಿ 
ಶ್ರೀ ಆಂಜನೇಯಸ್ವಾಮಿ, ಸೂಲಕುಂಟೆ 
ಶ್ರೀ ಆಂಜನೇಯಸ್ವಾಮಿ, ನಡುವನಹಳ್ಳಿ 


| NS § § 


ಲ 
GL 


Wi 
“|e 
೨೧ 


ಆ 
ಟು 


a 
£೮ಂ 


ಟ್ಟ 
[3 
ಗ 


ಹೆಚ್‌.ಎಲ್‌.169 


ಡೆ 
[2 
7 
ajlaljlad 
| | 


2 
ba 


೩೬ 
£do 
ಈ 
6. 
2 


ರ್ವ: ಸ.ನಂ.38/ರ ಉಳಿಕೆ ಜಾಗ 

; ಸ.ನಂ.38/ರ ಉಳಿಕೆ ಜಾಗ 
ರ; ಸ.ನಂ.38/ರ ಉಳಿಕೆ ಜಾಗ 
ಣಃ ಸ.ನಂ.38/ರ ಉಳಿಕೆ ಜಾಗ 


£॥ 
೨೧ 


ಸರ್ಗ 
& 
3 [ag 


ಗ್ರಾಮ ಠಾಣಾ ಖಾಲಿ ಜಾಗ 


b 


ರ್ವ: ಸ.ನಂ.5/2 ರ ಉಳಿಕೆ ಜಮೀನು 


ಟ್ಟ 
[3 


; ಸ.ನಂ.5/2 ರ ಉಳಿಕೆ ಜಮೀನು 


ಲ 
(೧ 


ರ; ಸ.ನಂ.5/2 ರ ಉಳಿಕೆ ಜಮೀನು 


ಸ.ನಂ.5/2 ರ ಉಳಿಕೆ ಜಮೀನು 


a 
glo 
ಚ 


ರ್ವ: ಸ.ನಂ.16/1 ರ ಉಳಿಕೆ ಜಮೀನು 


Fl 
ಲ 
ತ್ರ 


p ಸ.ನಂ.16/1 ರ ಉಳಿಕೆ ಜಮೀನು 


೫ 


ಸ.ನಂ.16/1 ರ ಉಳಿಕೆ ಜಮೀನು 


ಕಣ: ಸ.ನಂ.16/1 ರ ಉಳಿಕೆ ಜಮೀನು 





ದಿ 
ದಂ 
pr) 
ರಸ್ತೆ 
ಂ 


ಲ್ವ |S 
Yd 
[el 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ಹನುಮಂತದೇವರು, ಗೇರಹಳ್ಳಿ 


ಶ್ರೀ ಆಂಜನೇಯಸ್ವಾಮಿ, ಆಕಲತಿಮ್ಮನಹಳ್ಳಿ 


ಶ್ರೀ ಹನುಮಂತದೇವರು, ಗಂಗರೇಕಾಲುವೆ 


ಶ್ರೀ ನರಸಿಂಹಸ್ವಾಮಿ, ಗೇರುಮರದಹಳ್ಳಿ 


ಶ್ರೀ ಆಂಜನೇಯಸ್ವಾಮಿ, 
ದೇವಸ್ಥಾನದಹೊಸಹಳ್ಳಿ 





ಹಾ ಗಾನಾ 
eres 
en 


ರ್ವ: ಸ.ನಂ.1 ರ ಜಮೀನು 


ಜಿ 


ತ್ರ 


ಜ 
ಜ 
ಜ 


S 
Clo 
3 (ಕೌ 
ತೆ 
೨ 
a 
2 


b 


ಸ.ನಂ.1 ರ ಜಮೀನು 


ಟ್ಟ 
೫ 
gy 


2 
ba 


ಸ.ನಂ.1 ರ ಜಮೀನು 


ಸ.ನಂ.1 ರ ಜಮೀನು 
ಸ.ನಂ.132 


€ 9S 
ಕ್ಥೆ 8೮೨ ದ್ದ £ 
a] ೫೪ 
Pr Ml 
CL [eb 
bat [Lab 


a 
glo 
ಜ್ರ 


೩೭೯೬ 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ಗವಿಕೊಂಡರಾಯಸ್ವಾಮಿ, 


ಗುವುಲಕಾನಹಳ್ಳಿ 
ಜು ಥಿ 


ಶ್ರೀ ತಿರುಮಲದೇವರು, ಸೊಪ್ಪಹಳ್ಳಿ 


ಶ್ರೀ ಚನ್ನರಾಯಸ್ವಾಮಿ, ಯಾಲಗೆರೆ 


ಶ್ರೀ ಹನುಮಂತದೇವರು, ಗೊಲ್ಲಹಳ್ಳಿ 


ಹೆಚ್‌.ಎಲ್‌.ನಂ.73 


ಸ.ನಂ.45/3ಎ1 


ಹೆಚ್‌.ಎಲ್‌.ನಂ.17 


ಭಾಗ - ೩ 


ಸ.ನಂ.144 


TT 
TT 


ಸ.ನಂ.45/3ಎ1 
ಸ.ನಂ.45/ 

ಸ.ನಂ.45/3ಎ1 
ರ್ವ: ಹೆಚ್‌.ಎಲ್‌.77 


[2 ಕ 
HE) 


2 
ba 


೩೬ 
£do 
ನನ] 


ಟ್ಟ 
೫ 
ಜಿ 


ಸ 
ba 


ಡೆ 


ಟ್ಟ 
೫ 


ಡೆ 


ಟ್ಟ 
೫ 
ತ್ರ 





ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ತಿರುಮಲದೇವರು, ಗೊಲ್ಲಹಳ್ಳಿ 


ಶ್ರೀ ಚನ್ನರಾಯಸ್ವಾಮಿ, ಕರಿಗಾನಪಾಳ್ಯ 


ಶ್ರೀ ತಿರುಮಲದೇವರು, ಬೀರಗಾನಹಳ್ಳಿ 


ಶ್ರೀ ತಿರುಮಲದೇವರು, ಚೀಮನಹಳ್ಳಿ 


ಹೆಚ್‌.ಎಲ್‌.ನಂ.01 


ಸ.ನಂ.80 


ಹೆಚ್‌.ಎಲ್‌.44 


ಹೆಚ್‌.ಎಲ್‌.ನಂ.49 





Sp 


ಪೂರ್ವ: ಸ.ನಂ.80 ರ ಉಳಿಕೆ ಜಾಗ 


ಹಾರ 


ರ; ಸ.ನಂ.1/ರ ಉಳಿಕೆ ಜಮೀನು 
ಸ.ನಂ. TSMR ಉಳಿಕೆ ಜಮೀನು 


ಹೆಚ್‌.ಎಲ್‌.44 


ಟ್ಟ 
೫ 


2 
ba 


ಟ್ಟ 
೫ 
ತ 


ಸ 
ba 


ಡೆ 


ಟ್ಟ 
೫ 
ತ 


ಲ್ಪ 


ಸ & ಸ 

ae ೨೮ 

Ut (ಬ್ಲ 3 
Ml 


೩೭೯೮ 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ನರಸಿಂಹದೇವರು, ಗಂಗರೇಕಾಲುವೆ 


ಶ್ರೀ ಬಸವೇಶ್ವರದೇವರು, ಗಂಗರೇಕಾಲುವೆ 


ಶ್ರೀ ಚನ್ನಕೇಶವಸ್ಥಾಮಿ. ದಿಬ್ಲೂರು 


ಶ್ರೀ ಚನ್ನರಾಯಸ್ವಾಮಿ, ಗೊಳ್ಳು 





ಸ.ನಂ.135 


ಹೆಚ್‌.ಎಲ್‌.ನಂ.61 


ಹೆಚ್‌.ಎಲ್‌.ನಂ.121 


ಹೆಚ್‌.ಎಲ್‌.ನಂ.124 


ಭಾಗ - ೩ 
ರ್ವ: ಸ.ನಂ.135 ರ ಉಳಿಕೆ ಜಾಗ 


ಸ.ನಂ.135 ರ ಉಳಿಕೆ ಜಾಗ 
ಸ.ನಂ.135 ರ ಉಳಿಕೆ ಜಾಗ 


ದಕ್ಷಿಣ: ಸ.ನಂ.135 ರ ಉಳಿಕೆ ಜಾಗ 
ನ 
ಸ.ನಂ.109 


ಡೆ 


ತ್ರ 


೫೮೨ 


FTE 
a | 
Ili 
aA 
(©) 
೫ 
~~ 


ತ್ರಿ 
do 
3 
ಲ 
೩೬ 
. 
೫ 


[3 
Ml 
(| 


ಹೆಚ್‌.ಎಲ್‌.122 


ಹೆಜ್‌.ಎಲ್‌.121 


ಟ್ಟ 
೫ 
ತ್ರ 


ದೇವಾಲಯದ ಖಾಲಿ ಜಾಗ 


ಟ್ಟ 
೫ 
I 


ಹೆಚ್‌.ಎಲ್‌.127 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 


೩೭೯೯ 





ಶ್ರೀ ನರಸಿ೦ಹದೇವರು, ಕಾಡದಿಬ್ದೂರು 


ಶ್ರೀ ಆಂಜನೇಯಸ್ವಾಮಿ, ಕತ್ರಿಗುಪ್ಪೆ 


ಶ್ರೀ ಹನುಮಂತದೇವರು, ಮಾರಪ್ಪನಹಳ್ಳಿ 


ಶ್ರೀ ಲಕಿ ನರಸಿಂಹಸಾಮಿ, ಕಂಡಕನಹಳಿ 
ದ್‌ ಕ್ರಿ ಯ ೪ 


ಶ್ರೀ ಗಂಗಾದೇವಿ, ಯಾಲಗೆರೆ 


3 
ಸ.ನಂ.74/ 


ಸ.ನಂ.15/3 


ಹೆಚ್‌.ಎಲ್‌.ನಂ.62 
ಸ.ನಂ.106 


ಸಾ 
Se 
cee 
ene ms 


ಸ.ನಂ.151 
ಸ.ನಂ.151 


ವ 


ಸ.ನಂ.106 ಉಳಿಕೆ ಜಾಗ 
ಸ.ನಂ.106 ಉಳಿಕೆ ಜಾಗ 
ದಕ್ಷಿಣ: ಸ.ನಂ.106 ಉಳಿಕೆ ಜಾಗ 


ಡೆ 


ಜಿ 


ಕರಗ EN ENENE 
ಏಲಂ ೫೮೨ ೫೮೨ 


ಡೆ 


ಟ್ಟ 
೫ 
ತ್ರ 


2 
Ry 


೩೬ 
£೮ 
1 


[3 
Ml 


ಜಿ 


೫೮೨ 


ಜಿ 


೫೮೨ 





೩೮೦೦ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಭಾಗ - ೩ 
ಹಾಂ 
ರ ತ ಹಾ 
ಶ್ರೀ ತಿರುಮಲದೇವರು, ಗುಂಡ್ಲಗುರ್ಕಿ ಸ.ನಂ. ದ ರ್ವ: ಈಸಾ 





ಶ್ರೀ ವೆಂಕಟರಮಣಸ್ವಾಮಿ, ಗುಂಡ್ಲಗುರ್ಕಿ ಹೆಚ್‌.ಎಲ್‌.ನಂ.146 


ಡೆ 





ಶ್ರೀ ಕಲ್ಲುದಿಮ್ಮಮ್ಮದೇವರು, ಅಂಕಣಗೊಂದಿ 


ಈ ಸ] 
ಪಾನ ನಂ.96 ಉಳಿಕೆ ಜಮೀನು 
ಸ.ನಂ.96 ಉಳಿಕೆ ಜಮೀನು 


ಸ.ನಂ.96 ಉಳಿಕೆ ಜಮೀನು 


ಶ್ರೀ ತಿರುಮಲದೇವರು, ಹಿರಿಯಣ್ಣನಹಳ್ಳಿ ಹೆಚ್‌.ಎಲ್‌.ನಂ.156 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ವೆಂಕಟರಮಣಸ್ವಾಮಿ, ಗೇರಹಳ್ಳಿ 


ಶ್ರೀ ವೆಂಕಟರಮಣಸ್ವಾಮಿ, ಅಂಕಣಗೊಂದಿ 


ಶ್ರೀ ಕಂಬದರ೦ಗನಾಹಸ್ವಾಮಿ, ದಿನ್ನೆಹೊಸಹಳ್ಳಿ 


ಶ್ರೀ ಕರಗದಹನುಮಂತದೇವರು, ನಲ್ಲೇನಹಳ್ಳಿ 


ಹೆಚ್‌.ಎಲ್‌.ನಂ.51 


ರೀ ಸ.ನಂ.1/7 


ಜಿ 


೫೮೨ 


ದೇವಾಲಯದ ಖಾಲಿ ಜಾಗ 


ಹೆಚ್‌.ಎಲ್‌.1/ಎ 


eee 


[3 
Ml 


ಗ್ದ 


ಗ್ದ 


ಚ 
ಚ 


ಡೆ 


ಜಿ 


೫೮೨ 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ರಂಗನಾಥಸ್ವಾಮಿ, ವಾಪಸಂದ್ರ 


ಶ್ರೀ ಹನುಮಂತದೇವರು, ಚಿಕ್ಕಬಳ್ಳಾಪುರ 


ಶ್ರೀ ಹರಿಹರೇಶ್ವರಸ್ವಾಮಿ, ಹರಿಹರಪುರ 


ಕವರ್ನಹಳ್ಳಿ 


ಶ್ರೀ ಆಂಜನೇಯಸ್ವಾಮಿ, ಅಂಕಣಗೊಂದಿ 


ಖಾತೆ..ನಂ.105/103 


ಹೆಜ್‌.ಎಲ್‌.ನಂ.992/701 


ಸ.ನಂ.123 





ಭಾಗ - ೩ 


ರ್ಷರ್ಸ್ಸ್ಟಾ 
ರ್ತ 


( 
[30 
7 


ಚ್ಚ 
೫ 
ಜಿ 


ಸ 
ba 


ದಕಿಣ: 


0 


೯: ಹೆಚ್‌.ಎಲ್‌.ನಂ.992/701 


ಮಃ: ಹೆಚ್‌.ಎಲ್‌.ನಂ.970/680 
ಕ ಹೆಚ್‌.ಎಲ್‌.ನಂ.992/701 
ಉೃ 


ಸ.ನಂ.123ರ ಉಳಿಕೆ ಜಮೀನು 


ಸ.ನಂ.123ರ ಉಳಿಕೆ ಜಮೀನು 
ಸ.ನಂ.123ರ ಉಳಿಕೆ ಜಮೀನು 
ಸ.ನಂ.123ರ ಉಳಿಕೆ ಜಮೀನು 


ಸ.ನಂ.9/2ರ ಉಳಿಕೆ ಜಮೀನು 
ಮಃ ಸ.ನಂ.9/2ರ ಉಳಿಕೆ ಜಮೀನು 


ಣಿ: 
ಉೃ 

ಉತ್ತರ: ಸ.ನಂ.9/2ರ ಉಳಿಕೆ ಜಮೀನು 
ಕ್ಷಿಣ: ಸ.ನಂ.9/2ರ ಉಳಿಕೆ ಜಮೀನು 


kl 


ತ 
೫೮೨ 


ಸ 


€ 
೨೧ 


ಟ್ಟ 
೫ 


2 
ba 


ದಕಿ 


ದ್‌ 


Hu 
[30 
7 


೩೬ 
de 
dk 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ರಾಚೂಟಿ ವೀರಭದ್ರಸ್ವಾಮಿ, ಮಂಚನಬಲೆ 


ಶ್ರೀ ಆಂಜನೇಯಸ್ವಾಮಿ, ಕಾಮಶೆಟ್ಟಿಹಳ್ಳಿ 


ಶ್ರೀ ಹನುಮಂತದೇವರು, ತಿಪ್ಪೇನಹಳ್ಳಿ 


ಖಾತೆ ನಂ.15/14 





ತ ಸ್ಟಾ ತ 


ಖಾತೆ116/14 


ಟ್ಟ 
೫ 


2 
ba 


ಖಾತೆ ನಂ.226/214 


ರ 7-7 


ಸ.ನಂ.35 ರ ಉಳಿಕೆ ಜಮೀನು 
ಸ.ನಂ.35 ರ ಉಳಿಕೆ ಜಮೀನು 
ಸ.ನಂ.35 ರ ಉಳಿಕೆ ಜಮೀನು 


ಡೆ 


ಗ್ದ 


ಗ್ದ 


ಜ 
ಜ 
ಜ 


೩೮೦೪ 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ತಿರುಮಲದೇವರು, ಮರಸನಹಳ್ಳಿ 


ಶ್ರೀ ಈಶ್ವರದೇವರು, ತಿಪ್ಪೇನಹಳ್ಳಿ 


ಶ್ರೀ ಗಂಗಾಧರೇಶ್ವರಸ್ವಾಮಿ, ಗೊಂಗಡಿಪುರ 


ಶ್ರೀ ಹನುಮಂತದೇವರು, ಚಲಕಾಯಲಪರ್ತಿ 


ಶ್ರೀ ತಿರುಮಲದೇವರು, ಆವಲಗುರ್ಕಿ 


3 
ಹೆಚ್‌.ಎಲ್‌.ನಂ.103 
ಹೆಚ್‌.ಎಲ್‌.ನಂ.35 


ಹೆಚ್‌.ಎಲ್‌.ನಂ.1 
ಹೆಚ್‌.ಎಲ್‌.ನಂ.106 





ಹಾಗಾ 
cence 
ಜ್ರ) 
TT 
oe TT 
ಜ್ರ ್ಪ 


ಡೆ 


ಚ್ಚ 
೫ 
ತ್ರ 


ಸ 
ba 


be 


ಚ್ಚ 
೫ 
ಗ 


2 
ba 


be 


ಟ್ಟ 
೫ 
gy 


2 
ba 


be 


ಟ್ಟ 
೫ 
ತ 


2 
tq 


STE TE], 
೫೮೨ 


ಭಾಗ - ೩ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ಸೋಮೇಶ್ವರಸ್ವಾಮಿ, ಮಂಚನಬಲೆ ಹೆಚ್‌.ಎಲ್‌.ನಂ.159 


ಶ್ರೀ ರಂಗನಾಥಸ್ವಾಮಿ, ರಂಗಸ್ಥಳ, 


ಅಂಕಣಗೊಂದಿ 


ಶ್ರೀ ಗಂಗಮ್ಮದೇವರು, ಇನುಮಿಂಚೇನಹಳ್ಳಿ 


ಶ್ರೀ ವೇಣುಗೋಪಾಲಸ್ವಾಮಿ, ಪಟ್ರೇನಹಳ್ಳಿ ಸ.ನಂ.110 





ರ್ವ el 
ದೇವಾಲಯದ ಖಾಲಿಜಾಗ 
ವೀರಭದರ ಸ್ವಾಮಿ ದೇವಾಲಯ 


ಪೂರ್ವ: ಸ.ನಂ.95 


ಸ.ನಂ.45 ರ ಉಳಿಕೆ ಜಮೀನು 
ಸ.ನಂ.45 ರ ಉಳಿಕೆ ಜಮೀನು 


ರ; ಸ.ನಂ.45 ರ ಉಳಿಕೆ ಜಮೀನು 
ಸ.ನಂ.45 ರ ಉಳಿಕೆ ಜಮೀನು 


ಸ.ನಂ.110 
ಸ.ನಂ.112/2 


ಟ್ಟ 
೫ 


ಲ 
GL 


el 
ಬ್ಯ L 


2 
ba 


ಚ 


ಲ 


ಗ್ದ 


ರ್ಕ ಕ 
೫೮೨ 
ತೆತ್ತ 
ಸ Ml 


[28 
ಫಿ 


೩೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 





ಶ್ರೀ ಜಂಗಮ ಮಠ, ವಾಪಸಂದ್ರ ಸ.ನಂ.219 


ಶ್ರೀ ಬಸವಣ್ಣದೇವರು, ಚಿಕ್ಕಬಳ್ಳಾಪುರ ಖಾತೆ ನಂ.165/58 


ಶ್ರೀ ನರಸಿಂಹಸ್ವಾಮಿ, ಲಕ್ಕೀನಾಯಕನಹಳ್ಳಿ 


ಶ್ರೀ ಸೋಮೇಶ್ವರ ಸ್ವಾಮಿ, ದಿಬ್ಬೂರು ಹೆಚ್‌.ಎಲ್‌.ನಂ.121 


ಶ್ರೀ ತೀರ್ಥಗಂಗಾಧರೇಶ್ವರಸ್ವಾಮಿ, 
ದೊಡ್ಡಪ್ಯಾಯಲಗುರ್ಕಿ 


ಭಾಗ - ೩ 


ರ್ವ: ಸ.ನಂ.219ರ ಉಳಿಕೆ ಜಮೀನು 
ಸ.ನಂ.219ರ ಉಳಿಕೆ ಜಮೀನು 


ಣ್‌ 
ಬ 
ಣ್‌ 
ಬ 


ಟ್ಟ 
೫ 
ತ 


2 
ba 


ಸ.ನಂ.219ರ ಉಳಿಕೆ ಜಮೀನು 
ಸ.ನಂ.219ರ ಉಳಿಕೆ ಜಮೀನು 


ದ 


el ಕ 


ಸ ಛಿ 
ಸ ನ 


ಸ 


ಕಿಣ 
[0Y 

ದಕಿಣ: 
[0Y 


ಧಾ; 


P| 


| 


ಸ.ನಂ.54ರ ಉಳಿಕೆ ಜಮೀನು 


ಸ.ನಂ.54ರ ಉಳಿಕೆ ಜಮೀನು 
ಸ.ನಂ.54ರ ಉಳಿಕೆ ಜಮೀನು 
ದಕ್ಷಿಣ: ಸ.ನಂ.54ರ ಉಳಿಕೆ ಜಮೀನು 


ಸ 


ಸೆ 
ಸೆ 
ಸೆ 


ದಕಿಣ: 


0 


೯ 


ತ 


ಟ್ಟ 
೫ 
ತ್ರ 


ಫ್‌ ತ 5 
೫೮೨ 





2 
ba 


ಭಾಗ -೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೧, ೨೦೧೨ ೩೮೦೭ 


3 
| 
| § § § 





ರ್ವ: ರಸ್ತೆ 


ಕ್ಷಿಣ: ಹೆಚ್‌.ಎಲ್‌.46 
ರ್ವ: ಸ.ನಂ.83/ ಉಳಿಕೆ ಜಮೀನು 
ಮಃ ಸ.ನಂ.83/ ಉಳಿಕೆ ಜಮೀನು 
ರ; ಸ.ನಂ.83/ ಉಳಿಕೆ ಜಮೀನು 


ದಕ್ಷಿಣ: ಸರ್ಕಾರಿ ರಸ್ತೆ 


5 
0-02 ಪೂರ್ವ: ಹೆಚ್‌.ಎಲ್‌.4/4 
ಮಃ ದೇವಾಲಯದ ಉಳಿಕೆ ಜಾಗ 
ರ; ದೇವಾಲಯದ ಉಳಿಕೆ ಜಾಗ 
ದಕ್ಷಿಣ: ಹೆಚ್‌.ಎಲ್‌.2/2 


ರ್ವ: ಸ.ನಂ.134 
ರಸ್ತೆ 


ಲ ಹೆಚ್‌.ಎಲ್‌.147 


| KN 


ಕ್ಷಿಣ: ಹೆಚ್‌.ಎಲ್‌.236/ 


ಪೂರ್ವ: ವಿ.ಪಿ.ರಸ್ತೆ 


ಮಃ ಸ.ನಂ.72/2 


ರ; ರಸ್ತೆ / ಶಾಲೆ 





4 
ಶ್ರೀ ಗಂಗಾಧರೇಶ್ವರಸ್ವಾಮಿ, ದೊಡ್ಡಪ್ಯಾಯಲಗುರ್ಕಿ ಹೆಚ್‌.ಎಲ್‌.ನಂ.3/3 
(ಇನಮಿಂಚೇನಹಳ್ಳಿ) 


ನತ್ರ 









ಭಾಗ - ೩ 
ರ್ವ: ದೇವಾಲಯದ ಉಳಿಕೆ ಜಾಗ ಮತ್ತು ರಸ್ತೆ 


ವಾಲ್ಮೀಕಿ ಸಂಘದವರ ಜಾಗ 


೩೮೦೮ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜೂನ್‌ ೨೧, ೨೦೧೨ 
ದೇವಾಲಯದ ಉಳಿಕೆ ಜಾಗ ಮತ್ತು 
ನರಸಿಂಹಸ್ವಾಮಿ ದೇವಾಲಯ 
ವೀರಭದ್ರಸ್ವಾಮಿ ದೇವಸ್ಥಾನ 
ರ್ವ: ದೇವಾಲಯದ ಖಾಲಿ ಜಾಗ / ರಸ್ತೆ 
ದೇವಾಲಯದ ಕೊಠಡಿಗಳು 
ಲ) ಎಂ 


3 5 
ಶ್ರೀ ಆಂಜನೇಯಸ್ವಾಮಿ, ಚಿಕ್ಕಬಳ್ಳಾಪುರ ಸ.ನಂ.211 0-02 1/4 
ಶ್ರೀ ಮಾರುತಿ ದೇವರು, ಮಂಚನಬಲೆ ಹೆಚ್‌.ಎಲ್‌.ನಂ.377 
0-15 ಹೆಚ್‌.ಎಲ್‌.47 
ಚ 
ae 


b 








Fl AE 3TH 
೫೮೨ ೫೮೨ 
(೧೬ 






4 
ba 






[3 
ಇ 


ಶ್ರೀ ವೆಂಕಟರವಣಸ್ವಾಮಿ, ಹೆಚ್‌.ಎಲ್‌.ನಂ.46 
ದೇವಸ್ಥಾನದಹೊಸಹಳ್ಳಿ 
oo NN 


ಪಿ.ಆರ್‌. 602 ಚಿಕ್ಕಬಳ್ಳಾಪುರ ತಾಲ್ಲೂಕು 





